ಸಂಪುಟ; ೨೯, 





29th Year of Publication. 





ವಾರ್ಷಿಕ 
ಚಂದಾ 
ಸ್ಥಳೀಯರಿಗೆ: 
ಒಂದು ವರ್ಷಕ್ಕೆ 
ಕೂ. 60.0. 


ಆರು ತಿಂಗಳಿಗೆ 
EEO; 


ಪರಸ್ಮಳೀಯುರಿಗೆ: 
ಒಂದು ವರ್ಷಕ್ಕೆ 
ರೂ. 7-0-0. 
ಆರು ತಿಂಗಳಿಗೆ 
ರೂ, 3.80. 


ಮಾತೆ ನ್‌ ಸವ್‌ ಕಾಲ್ನ ಡ್‌್‌ ಸಪ್‌ ಜಾರ. ್‌್‌ 


ಜ್‌ 





Phone: 728. 








ಸಂಚಿಕೆ; ೧೪. ) ಸಂಪಾದಕ; ಕಂಡ್ರಿ ವಾಸುದೇವ ಶೆಣೈ ಐ 








ರವಿವಾರ ತಾ, 5—5__1963 ( Vol: XXIX. No..14. 


ಕಲಬೆರಕೆಗೆ ಕಠಿನದಂಡನೆ ವಿಧಿಸಲಾಗುವುದು 


ಅಹಾರ, ಔಷಧ ಮೊದಲಾದುವುಗಳ 
ಕಲಬೆರಕೆಗೆ ಅತೀ ಕಠಿನ ಶಿಕ್ಷೆ ವಿಧಿಸುವ 
ಬಗ್ಗೆ ಒಂದು ವ:ಸೂದೆಯನ್ನು ಕೇಂದ್ರ ಕಾವ 
ಸರಕಾರದವರು ನದ್ಯದಲ್ಲೇ ಲೋಕಸಭೆ ಕೆಳಗಿನಂತಿವೆ. 
ಯಲ್ಲಿ ಮಂಡಿಸಲಿದೆಯೆ.ಂಬುದಾಗಿ, ಕಳೆದ ನ. 
ವಾರ, ಕೇಂದ್ರದ ಆರೋಗ್ಯ ಸಚಿನೆ 1: ಪೋಸ್ಟ್‌ ಕಾರ್ಡಿಗೆ 
ಡಾ| ಸುಶೀಲಾ ನಯ್ಯಾ Fad ಶ್ರೀ 3. ರಿಪ್ಲೈ ಕಾರ್ಡಿಗೆ 1 
ಎಚ". ವಿ. ಕಾಮ ತರನೆರು ei ಶೆ. ಬುಕ್‌ ಪೋಸ್‌ (50ಗ್ರೈವರ") 10 
ಚರ್ಚೆಗೆ Pa ಹೇಳಿದರು ಹಾಗೆ *: ಪಾರ್ಸೆಲು(400 ಗ್ರೇ.) 60 
ಕಠಿನ ಶಿಕ್ಷೆ ವಿಧಿಸಲು ಸಾರ್ವಜನಿಕರೂ ಹೆಚ್ಚಿನ (400 ಗಸ) ಅಥವಾ 


ಅಧಿಕ ಸಹಕಾರವೀಯಬೇಕೆಂದೂ ಅದರ ಅಂಶಕ್ಕೆ 60 
ಆರೋಗ್ಯ ಸಚಿವೆ ಅಶಿಸ್ಕಿ ಅರು ವರ್ಷ ಠಿ. ರಿಜಿಸ್ಟ್ರೇಸೆನ್‌ ಕಿ 5ರ 
ಗಳ ಕಾರಾಗ್ರಹೆವಾಸ ನುತ್ತೂ ವಿಧಿಸು 6, ಎಕ್ಲೊಲೆಜ"ಮೆಂಬ್‌ ಫೀ 10 
ವುದೂ ಈ ವುಸೂಡೆಯಲ್ಲಿ ತಾಣಿಸಲಾ 7, ಇನ್ಸೂರೆನ” ಫೀ 10 
ಗರನಾರರ (ರೂ. 100). 


ಆಹಾರ ಕಲಬೆರಕೆ ಸೊಡಸ್ಯಡಃ 8. ವಿ.ಹಿ.(ರೂ.26ರ ವರೆಗೆ 5 


ಮಹಾ ಪೂನ, ಅಸರಾಧಕ್ಕೆ ಬಹಿರಂಗ ರೂ.15ರಿಂದ25 ರವರೆಗೆ 10 
ಚಡಿಯೇಟಿನ ಶಿಕ್ಷೆ ಮತ್ತು ಈ ತಪ್ಪಿತನ ರೂ 25ರಿಂದ 15 
ನಾಗರಿಕ ಹಕ್ಕುಗಳನ್ನು ಕಿತ್ತುಕೊಂಡು ೪. ಸರ್ಟಿಫಿಕೇಟ್‌ ಓಫ' 

ಅವನ ಆಸ್ಲಿ ಪೂಸ್ತಿ ಗಳನ್ನು ಮುಟ್ಟು ಪೋಸ್ಟಿ ಗ" 5 
ಗೋಲುಹಾಕುವುದುತಕ್ಕಶಿಕ್ಷೆಯೆನಿಸಿತು 10. ಲೇಟ್‌ ಫೀ (ರಿಜಿಸ್ಟರ್ಡ್‌ 
—ಎಂದು, ಶ್ರೀ! ಎಚ”, ವಿ ಕಾಮತ ಮಾಡಲ್ಬಡೆದ ಕೈ) 10 
ರವರು ಹೇಳಿದ್ದರು. ರಿಜಿಸ್ಪರ್ಡ್‌ ವಸ್ತುವಿಗೆ 15 


8% ಕ ಪೋಸ ಬೋಕ್‌ಗೆ ರೂ 28 


ಕಾಣಣಣಬಣಣಣಣಣ ಣ ಐಣಣನಣಣಣವ ಇಸಿ ಣ ಎಣಣಣಣಣಣಣಣಣಣಣದಣಣಣಣಣಜಣಣಣಣರಣಣಣಣಣಣ 
ಆಕರ್ಷಣೀಯ ಬಡ್ಡಿ ದರಗಳು 
3. ರಿ ವರ್ಷ ವ್ಯಾದೆಯ ಕೇಶ್‌ 
ಸರ್ಬಫಿಕೇಟುಗಳ ಮೇಲೆ ಸೇಕಡಾ 5. 


ಇ, ಕರೈ, ಚಿಕ್ಪ ವಾದಿ, ನಿರಖು 
ಠೇವಣಾತಿಗಳ ಮೇಲೆ ಸೇಕಡಾ 5, ವರೆಗೆ. 


3; ಸೇವಿಂಗ್ಸ್‌ ಬ್ಯಾಂಕ್‌ ಖಾತೆಗಳ ಮೇಲೆ 
ಸೇಕಡಾ 3. 


ಯಾವತ್ಕೂ ನಿರ್ಬಂಧಗಳಿಲ್ಲದೆ ಚಕ್ಕುಗಳೆ ಮೂಲಕ ಮರುಸಾನತಿ 
ಪಡೆಯುವ ಸೌಲಭ್ಯ) 


ಎಲ್ಲರಿಗೂ ಏಕಪ್ರಕಾರದ ಸೌಜನ್ಯದ ಸೇವೆ. 
ದಿ ಪಾಂಗಾಳ ನಾಯಕ್‌ ಬೇಂಕ್‌, 


» ಸಾಪನೆ: 1920: ಪ್ರಧಾನ ಕಚೇರಿ: ಹಾ 
[ಸ ಛು 


ಎನ್ಸೊ 
ಳ್ಳ Ky 


11111] 





ಹೊಸ ಟಿಪ್ರಾಲು ದರಗಳು 


ಇದೇ ಶಾ. 1ರಿಂದ ಜ್ಯಾರಿಗೆ ಬಂದಿ 
ಏರಿಸಿದ ಅಂಚೆ ದರಗಳು ಈ 


ಬು ದ್ವಿ 


1111111 WEEKLY 


ಶಾಲಾ ವಿದಾರ್ಥಿಗಳ 
ನ್ಯೂನ ಪೋಷಣೆ 
ಮಹಾರಾಸ್ಟ್ರದ ತಜ್ಞರ ಒಂದು. ಸಮಿ 

ತಿಯ ಅಭಿಪ್ರಾಯದಂತೆ, ಶಾಲಾ ಬಾಲ 
ಕರಲ್ಲಿ ಹೆಚ್ಚಿ ನವರು, ಪೌಷ್ಠಿ ಕ ಆಹಾರ 
ನಿಲ್ಲದೆ ಅರಿಹೊಟ್ಟಿಯ ಲ್ಲೇ ಬೆಳೆಯು 
ತ್ತಿದ್ದಾರೆ. ಸೇನೆಗೆ ಸೇರಿಸಿಕೊ ಸ ನಿವಾಗ 
ನಡೆದ ಪರೀಕ್ಷೆಗಳಲ್ಲಿ, ಇಂಥ ಇನೆ 
ತನವು ಹಲವರಲ್ಲಿ ಕಂಡುಬಂದಿದೆ ಮ 
ಹಾರಾಷ್ಟ್ರದ ಸೆಕಂಡರಿ ಶಿಕ್ಷಣ ಇಲಾಖಾ 
ಸಬೆಯೊಂದುಈ ದಿನ ಸೀರಿ, ಶಾಲಾ ಬಾ 
ಲಕರಿಗೆ ಮಧ್ಯಾಹ್ನ ಊಟ ಒದಗಿಸುವ 
ವಿಷಯವನ್ನು ನಿರ್ಧಸುವುದು. 


_—— 


"" ಆಹಾರ ದಾನ್ಯಗಳ 
ಉಗ್ರಾಣಗಳು ತುಂಬಿಯೇ 
ಇನೆ? 


“ನಮ್ಮ ಆಹಾರಧಾನ್ಯಗಳ ಉಗ್ರಾಣ 
ಗಳು ಪೂರ್ಣ ತುಂಬಿಯೇ ಇನೆ. ಆಹಾರ 
ಆಭಾವದ ಯಾವ ಅಂಜಿಕೆಯೂ ಇಲ್ಲ. 
ಅನಾವಶ್ಯಕವಾಗಿ ಅಭಾವದ ಪ್ರಶ್ನೆಗಳ 
ನ್ನೈತ್ತಿ, ಕೃತಕವಾಗಿ ಧಾರಣೆಗಳೇರು 
ವಂತೆ ಮಾಡಬಾರದು. ' ಎಂಬುದಾಗಿ 
ಕೇಂದ್ರದ ಆಹಾರ ಮಂತ್ರಿ ಶ್ರೀ ಎಸ್‌, 


ಕೆ. ಪಾಟೀಲರು ಕಳೆದ ವಾರ್ಕ ಲೋಕ 
ಸಭೆಯಲ್ಲಿ ಪ್ರಕೆ ಕ್ನೋತ್ತರಗಳಾದಾಗ 
ಹೇಳಿದರು, 

















ಬೆ 
ಇಟ 


ಬಾರತಕ್ಕೆ ಬ್ರಿಟೈನಿನ ನೆರವು 

ಭಾರತಕ ಬ್ರ ಬ್ರಷ್ಟ ನು ಮತ್ತು ಸಂಯು 
ಕ್ಷ ಅಮೆ ಕಪು: ವಿ: "ಟರ ನೆರವು ನೀಡಂ 
ವ ವಿಷಯದಲ್ಲಿ ಬ್ರಿಟ್ಟೆನು ಈಗ ತನ್ನ 
ಅಭಿಪ್ರಾಯವನ್ನು ಭಾರತದ ನಿರೀಕ್ಷೆಗೆ 
ತಕ್ಕಂತೆ ಬದಲಿಸಿದೆ; ಮತ್ತು ಕಾಶ್ಮೀರ 
ವಿನಾದ ತೀವರ್ಮಾನ ವಿಷಯ ವನ್ನು 
ಈ ನೆರನಿಗೆ ಸಂಬಂಧಿಸದೇನೇ ಆ ನೆರವು 


ಕೊಡುವಂತಿದೆ--ಎಂದು ಕಳೆದ ವಾರ 
ಸೇರಿದ “ಸೆಂಟೋ? ಸಭೆಯಲ್ಲಿ ಬಯ 
ಲಾಗಿದೆ. ಅರ 8 


ಚಿತ್ರ ಬರೆವ ಯಂತ್ರ 

ಜಗದ್ವಿಖ್ಯಾತ ಚಿತ್ರಇಂರ ಪಾಬ್ಲೋ ಫಿ 
ಕಾಸ್ಟೋಕೀಬೋರ್ಡ್‌ ಇರುವಚಿತ್ರ ಬರೆವ 
ಒಂದು ಯಂತ್ರವನ್ನು ತಾನು ತಯಾರಿ 
ಸಿರುವೆನಾಗಿ ಬಯಲುಸಡಿಸಿದ್ದಾರೆ. ನೇ 
ಬೋರ್ಡಿನ ಕೆಲವ "ಕೀಗಳನ್ನು 
ಒತ್ತಿದರೆ ಶಾನು ಇಚ್ಛಿಸಿದ ಬಣ್ಣ ಮತ್ತು 
ಆಕಾರವು ಹಾದು ಅಲ್ಲಿನ ಕಾಗದದಲ್ಲಿ 
ಮೂಡಿಬರುವುದು. ಕಲ:ಕಾರನ ಕಲ್ಪನೆ 
ಯರ ಕೂಡುವಷ್ಟು ವೇಗದಲ್ಲಿ ಕುಂಚ 
ಹಿಡಿದ ಕೈಗಳು ಓಡಲಾರವು -. ಅಂಥ 

ಳೆ ಇಂಥ ಯಂತೃವು ಎಂದು 
RM 

ಚಿತ್ರಕಲೆಯ ಯಕಾಂತ್ರೀಕರಣವು 
ಜಗತ್ತನ್ನೆಲ್ಲ ತುಂಬೀಕು ಎಂಬ ಭಯ 
ವೇನೂ ಇಲ್ಲವಾದರೂ ಕಲೆಯ ವಿಕಾಸ 
ದಲ್ಲಿ ಇಂಥ ಯಂತ್ರಗಳು ಮನುಷ್ಯನ 
ಕೌಶಲ್ಯ ವನ್ನು ಕುಂಠಿತವಾ ಗಿ ವಾಡ: ಇ 


ಕಜ್ಜ ಹಿಕಾ ಇಸೋಸೊಥವಾಗಿ ಕಿಳಿಯ 
ದಿದ. ದ: ಆಶ್ರಯರ್ಯ 


ಅವಳ 
ಶಿ 





ಚರಕ ಜ್ರ 
ತ್ತೆ 
ಲ; ಬನಿ ಹೀಳ ಎಟಪೆಬಡರ ಜ್ನ 
ಆಕಾರ್‌ ಶ್ರ ಮಗಳು ಶಾ 
ಲಭ ಮತ್ತು ಪ್ರಾಥಮಿಕ ಅವನ್ನ 
ಇಹುಲ್ಲಿರುವ ಯಕ್ಕತ ಮತ್ತು ಪ್ಲೀಹ 
ರ್ನೋಗುಗಳೀ್‌ 
ಎಳೋಪಕ್ಕ ಹೋಗ ಉಳ ಸ್ಮರೂಖ 
ಬಿಳಿರುವ ಯೇ, ಶ ಮುತ್ತು ಹ್ಲೀತ 


1111111 





ಯಕ್ಸಃ ಯಾರೂ ನಿಜವಾಗಿ ಸುಖಿ 
ಯಾಗಿರುವರ:? ಯಾವುದು ನಿಜವಾದ 
ಅಶ್ಚರ್ಯ? ಧರ್ನು ಮಾರ್ಗ ಯಾವದು? 
ವಾರ್ಶಾಅಥವಾವರ್ಶವತಾನವೆಂದರೇನು? 

ಯಬೂಧಿಷ್ಠಿ ರ ಯಕ್ಸವರ್ಯ ಯಾರು 
ನದೇಶಕ್ಕೆ ಕೋಗದೆ ಖ:ಣಬಾಧಕ 
ವಿಲ್ಲದೆ ತನ್ನ ಮನೆಯಲ್ಲಿಯೆ ಇದ್ದು ಮಿತ 
ಶಾಕಸ ಕನನ್ನು ಸಿದ್ದಪಡಿಸಿ ಊಟ 
ಮಾಡಿಕೊಂಡಿರುವನೋ ಅವನೇ ನಿಜ 
ವಾದ ಸುಖಿಯುಂ. ನಿನ್ನ ಎಡನೆಯ 
ಪ್ರಶ್ನೆಯಾದ ಆಶ್ಚರ್ಯವೇನೆಂದು ವಿವರಿ 
ಸುತ್ತೇನೆ. 


ಅಹನ್ಯಹನಿ ಭೂತಾನಿ ಗಚ್ಛೆಂತೀಕ್‌ 
ಯೆವಸಾಲಯ ವರ"! 
ಶೇಷಾಃ ಸ್ಥಾ ವಂಮಿಚ್ಛಂತಿ 
ಕಿನಾಸಾಶ್ಚರ್ಯಮತಃ ಪರವ 
॥ ೧೧೬ I 
ಈ ಸಂಸಾರದಲ್ಲಿ ದಿಸ-ರಾತ್ರಿಯಲ್ಲಿ 
ಯೂ ಪ್ರಾಣಿಗಳು ಯವತಾಳಯವನು 
ಸೇರುತ್ತಿದ್ದಾನೆ. ಇದದ್ದು ನೋಡುತ್ತಿರ 
ವದಾದರೂ ಜನರು ತಾವು ಚಿರಂಜೀವಿ 
ಯಾಗಿ ಬದುಕಬೇಕೆಂದು ಅಫೇಕ್ಷಿಸು 
ತ್ತಾರೆ. ಇದಕ್ಕೆ ೦ತ ಆಶ್ಚ ಯ ನನ 
ಬೇರೊಂದು Re 


ತರ್ಕೋಃ ಪ್ರತಿಷ್ಠಾ: ಶ್ರುತಯೋ 
ವಿಭಿನ್ನಾ ನೈಕೋ ಜ:ಹಿರ್ಯಸ್ಯ ಮತಂ 
ಪ್ರವಕಾಣಾವರ” 


ಧನ ರ೯ಸ್ಯ ತತ್ವಂ ನಿಹಿತಂ ಗಿಹಾಯಂ 
ಮಹಾಜ ಸ ಯೈ(ನಗತಃ ಸ ಪಂಥಾ 
॥ ೧೧೭ ॥ 

ತರ್ಶಕ್ಕೆ ಯಾವ ನೆಲೆಯೂ ಇಲ್ಲವು 
ಶ್ರುಕಿಗಳು ಭಿನ್ನಭಿನ್ನ ವಾಗಿ ಸಾರುತ್ತಿವೆ. 
ಓರ್ವ ಖುಷಿಯ ವಚನನಾದರೂ ಪ್ರಮಾ 
ಣನಾಗಿರುವುದಿಲ್ಲ. ಆದ್ದರಿಂದ ಧರ್ಮ 


ತತ್ವವು ಬಹ ಗೂಢವಾಗಿದೆ. ಆದ 
ಕಾರಣ ಮಹಾಪುರುಷರು ಅನುಸರಿಸಿ 
ಹೋಗುನ ಮಾರ್ಗವೇ ಧರ್ಮ 
ಮಾರ್ಗವು. 

ಮಹಾನೋರು ರೂಪವಾದ ಪಾತ್ರೆ 
ಯಲ್ಲ Wi ಜ್ಯ ಸಮಸ್ತ 
ಪ್ರಾಣಿಗಳನ್ನು ಕಗೈೆಯ್ಯುತ್ತಿ ತ್ರಿದ್ದಾ ರೆ 


ಸೂರ್ಯನೇ ಓಟ ಕಾಯಿ 
ಸುವ ಬೆಂಕಿಯು. ಹೆಗಲು ರಾತ್ರಿಗಳೇ 
ಕಟ್ಟಿಗೆ. ಮಾಸ ಮ ಶ್ರಿ ಖುತು ಇವುಗಳು 
ಮರದ ಸಟ್ಟುಗಗಳು, ಈ ಪ್ರಕಾರ 
ಪ್ರಾಣಗಳನ್ನು ಫಾಕಮಾಡುವ ಅಡಿಗೆ 
ಭಟ್ಟನೇ ಕಾಲನಾಗಿರುವನು, ಇದಕ್ಕಿಂತ 
ಬೇಕೆ ವಾರ್ತೆ ೩ದೆಯೇ? 
ಯಕ್ಸ; ನನ್ನ ಎಲ್ಲ ಪ್ರಶ್ನೆಗೆ ನೀನು 
ಯೋಗ್ಯವಾದ ಉತ್ತ ರವನ್ನಿತ್ತಿರುವ್ಮಿ 
ಆದರೈನನ, ಪ್ರಶ್ನೆಗಳು ಮುಗಿಯಲಿಲ್ಲವು, 
ಪುರುಷ ಎಂದರೆ ಯಾರು? ಅತ್ಯಂತ 
ಧನಿಕನಾರು? 
ಯೆಂಧಿಸ್ಸಿರ: 
ದಿವಂ ಸ್ಪೃಶತಿ ಭೂ ಎಂ ಚ ಶಬ್ದಃ 
ಪುಣ್ಯೇನ ಕರ್ಮನೂಗ 
ಯತಾನಿತ್‌ ಸ ಶಬ್ರೋ ಭವತಿ ತಾವತ್‌" 
ಪುರುಷ ಉತ್ಕತೆ ॥ ೧೨೦ ॥ 


ಯಾರ ಪುಣ್ಯ ಕರ್ಮ ಮತ್ತು ಕೀರ್ತಿ 
ಗಳು Ma. ಎತ್ತು ಸ ರ್ಗಲೋಕ 
ವನ್ನು ಮಟ ಎತ್ತಿ ರುವುಡಿೋೀ ಅಷ್ಟರ 


2 


ಲೇಖಾಂಳ ೯೭, 





ಮಹಾಭಾರತ ಕಥಾಮೃ ಶ್ರ | 


(ಲೇಖಕ: ಶೀ ಕೋಶ, ಕಾರಂತ್ಕ ಬಿ.ಎ.,ಬಿ.ಎಣ್‌., 





ಯ 


ಡು 


ಎಡ್ಲೊಕೇಟ, ಮಂಗಳೂರು.) 





ಪ್ರಸ್ತ 


(ಕಳೆದ ಸಂಚಿಕೆಯಿಂದ ಮುಂದುವರಿದುದು) 


ವರಿಗೆ ಅವನನ್ನು ಪ್ರೆರ:ಸ ಎಂದು ಕರಿ 


ಯುಶ್ತಾಕೆ. 
ತು ಲ್ರೈ ೯ ಪ್ರಿಯಾಪ್ರಿ ಛೆ: ಯಸ್ಯ 
ಸುಖದುಃಖೇ ತಥೈವ 
ಅತೀಶಾನಾಗತೇ ಚೊಭೇಸ 
ವೈ ಸರ್ವಭನೀ ಸರಃ | ೧೨೧ ॥ 
ಪ್ರಿಯವಾದದ್ದು ಅಪ್ರಿಯವಾದದು, 
ಸುಖದುಃಖ ವ:ತ್ತು ಭೂತ ಭವಿಷ್ಯತಿ 
ಈ ಮೊದಲಾದ ದ್ವಂದ್ವಗಳನ್ನು ಯಾರು 
ಸಮಭಾವನೆಯಿಂಂದ ಸಹಿಸಿಕೊಂಡಿರುವ 
ಕೋ ಅವರೇ ಆತ್ಯಂತ ಧನಿಕರು, 


*ತ। 


ಯಕ: ಮಹಾರಾಜ! ಪುರುಷ ಮತು 
ಧನಿಕರ ವಿಚಾರ ಮಹತ್ವವಾದ ವ್ಳಾಖ್ಯಾ 
ನ ವತಾಡಿರುವುದರಿಂದ ನಾನು ಪರಮ 


ಸಂತುಷ್ಟನಾಗಿರುನೆನ ಅದ್ದರಿಂದ 
ನೀನು ಈ ನಾಲ್ಪರು ಸಹೋದರರಲ್ಲಿ 
ಒಬ್ಬರನ್ನು ಅಪೇಕ್ಷಿಸು, ಅನನು ಪುನ 
ರ್ಜೀವಿತನಾಗುವನು. 

ಯುಧಿಸ್ಸಿ ರಃ ಶ್ಯಾಮುವರ್ಣ ಅರುಣ 
ನಂತೆ ಕಣ್ಣು ಳ್ಳ ವನ ಮಹಾಬಾಹು 


ನಕುಲನನ್ನು 'ನಿನೇಕ್ರಿಸುತ್ತೇನೆ. ಅವನ 
GeO ಕರುಣಿಸಿರಿ, 


ಯಕ್ಷ: “ಇದೇನು ರಾಜ? ನಿನಗೆ 
ಅತ್ಯಂತ ಪ್ರಿಯನಾದ ಭೀಮಸೇನನನ್ನು 
ಮಹಾ ಪರಾಕ್ರಮಿಯಾದ ಆರ್ಜುನ 
ನನ್ನು ಬಿಟ್ಟು ನಕುಲನನ್ನು ವಕಾತ್ರ 
ಅಪೇಕ್ಷಿಸಿರುವ ಕಾರಣವೇನ:? ಹೆತ್ತು 
ಸಾವಿರಆನೆಗಳ ಬಲದ ಸರಾಕ್ರಮಿಯಾದ 
ಭೀಮಸೇನನನ್ನು ತೃಜಿಸಿ ಸಕುಲನನ್ನು 
ಏತಕ್ಕಾಗಿ ಅಪೇಕ್ಷಿಸಿರುವೆ? 





ಲಾದ ಫ್ರೊ ಲಾ ಉಗ ಧೌ ಗಾ ಗರಜ ಅಣ ಡೇ ಈರಾಗ ತಡಾ ಸುತಾ 


Their buyers are their ೧೩೭೯೭೦೧೫, ೩೫೧೧ 1788 patronage 
7೩8 been won by long and economic service. 


Sovereign Tile Works, 
8೩010೧0೧೦೫, Mangalore. 


ಯೆಧಿಷ್ಠಿ ರ; ಯ:ಕ್ಸ! ದಯೆಗೆ ಸ 
ಮಾನವೂದ ಸರವ:ಧವರ್ನಿವಿಲ್ಲ 
ಲೋಕದಲಿ ಎಲ್ಲರೂ ಯುಧಿಷ್ಠಿರನು 
ಧವರ್ತಾತ್ಮ ಎಂದು ತಿಳಿದಿರುವವರು. 
ನಾನು ಧರ್ಮದಿಂದ ಚ್ಯುತನಾಗ 
ಲಾಕಿನ್ನು ಆದ್ದರಿಂದ ನಕುಲನನ್ನು 
ಅಪೇಕ್ಷಿಸಿರುವೆನು. ನನಗೆ ಹೇಗೆ ಕುಂತಿ 
ಇರುವಳೊ ಹಾಗೆಯೆ: ಮಾದ್ರಿಯೆಂ. 
ಇವರಲ್ಲಿ ನನಗೆ ಲವಲೇಶನ ಭೇದ 
ಭಾವನೆ *ರುಪುದಿಲ್ಲ. ಇಬ್ಬರಲ್ಲಿ ಸಮಾನ 
ಭಾವದಿಂದ ನತಾದ್ರಿಯ ಮಗನಾಗಿ 
ನಕ:ಲನನ್ನು ಆಸೇಕ್ರಿಸಿರುವೆನು. 

ಯನ್ಸ್ಸೃನು ಆಗ, ಭರತಶ್ರೇಷ್ಟ ಅರ್ಥ 
ಮೆತ್ತು ಕಾಮ ಇವೆಂಡಕ್ಕೂ ವೂರಿರು 
ವುದು ದಯೆ. ನಿನ್ನ ದಯಾಹೈದಯದ 
ಸಮಾನ ಭಾವವನ್ನು ನೋಡಿ ನನಗೆ 
ಸರಮಸಂಶೋಷವಾಗಿದೆ. ನನ್ನ ನಾಲ್ವ 
ರೂ ಸಹೋದರರು ನಿನ್ನ ಧರ್ಮಪ್ರಭಾವ 
ದಿಂದ ಜೀನಂತರಾಗುವರು” ಎಂದನು. 

ಆಗ ಭೀನಕಾದಿಗಳು ಎಚ್ಚರ ತಿಳಿದ್ದು 
ಎದ್ದರು. 
ನಲ್ಲವೆಂದು ನನಗೆ ಭಾಸವಾಗುತ್ತಿದೆ, 
ನೀನಾವ ದೇವತೆಯಾಗಿರುವಿ? ನೀನು 
ವಸು, ರುದ್ರ, ಮರುದ ಇ ಇಐರಲ್ಲಿ 
ಓರ್ವನಾಗಿರುವೆಯಾ? ಅಥವಾ ವಜ್ರ 
ಧಾರಿ ದೇವೇಂದ್ರನಾಗಿರುವಿಯಾ? 

ಯಕ್ಸನ:: ಭರತಶ್ರೇಷ್ಠ ಯುಧಿಷ್ಠಿರ 
ನಾನು ನಿನ್ನ ಜನ್ಮಧಾತನಾದ ಧರ್ಮ 
ರಾಜನಾಗಿರುವೆನು. ನಿನ್ನನ್ನು ನೋಡ 


ಬೇಕೇಬ ಇಚ್ಛೆಯಿಂದ ಈ ರೂಪವನ್ನು 
ಇಲಾ ಆ ಆಗ್‌ EY ERS SENS YS ENS SAA AR SRE A NN ಜರಜ ಇದಾ 
VALUS ANB 85891863 


Have won the Sovereign Tiles and Terracotta 
their unparalleled reputation. 


ಈ ಕಾಕಾ ವಗ BSE ಮಾನಾ ನದದ ರಜಾದ ಅನಾ ಒಣ ಬಾಸ್‌ ಧಾರಾ ಲ ರಾನಾ IEE encase ಉಣಕಲ್ಲ ಲಾ ನೂ © 


TELE: GOLDKING, ತಾಜಾ ವಚ್ರಗಳಿಗೆ ಮತ್ತು ಆಧುನಿಕ ಫೇಶನಿನ 
ಚಿನ್ನಾಭರಣಗಳಿಗೆ ಹೆಸರಾಂತ ಸುವರ್ಣಗೃಹ, 


ಎಸ್‌ 
ಡಾಯಮಂಡ್‌ ಹೌಸ್‌ 


ಕೆ.ಎಸ್‌.ರಾವ್‌ ರೋಡು, ಮಂಗಳೂರು-] 
ನಿವುಗೆ ಬೇಕಾಗುವ ಚಿನ್ನ ದ ಆಭರಣಗಳನ್ನು ನಮ್ಮ 
ನುರಿತ ಕೆಲಸಗಾರರಿಂದ ನಿನ್ನು ಮನಸ್ಸೊ ಪ್ಪ ದ ಭಿ 
prop: 8. L. SHET. ಯಂಲ್ಲಿ ಕ್ತ ಪ್ರಕಾಲದಲ್ಲಿ ತಯಾರಿಸಿಕೊಡಲಾಗುವುದು. 


ಟ್ರಿ ಐನರಗಣ ನಣಣಶಬ ಉಖಣಬಂಣ nse ಸ ಗಾಗ BE ಪಾಂ ಛೈ ತಂ ಣಕಾಹಣನ ಐಇ ಕಣ ಬಣದ ಜದ ಜವನ 


ಎಲ್‌. ಶೆಯ್‌, 


4 ಇವನ ಜನಾ ಔಷಣ ವಣ ನಬಾರರ್ಲ ಸ್ಥ... 


© ಹರರ 


ಶಾ. 5— 51963 


ಯುಧಿಷ್ಠಿರನ! ನೀನಃ ಯಂಕ 


ಧರಿಸಿ ಬಂದಿರುವೆನು. ನಿನ್ನ ದರ್ಮ 
ನಿಷ್ಕೆ ಜರ ವೆ (ಲಿನ ಪ್ರೇಮವನ್ನು 
ನೋಡಿ ಪ್ರಸಸನ್ನೆನಾಗಿರುವ ಕಾರಣ ವರ 
ವನ್ನು ಯಾಚಿನು' 


ಯುಧಿಷ್ಠಿರ; ಭಗವನ್‌! ಬ್ರಾಕ್ಮಣ 
ಅರುಣಿ ನ ಮತ್ತ ವ:ಂಥನಗಳನ್ನು ಜಿಂಕೆ 
ಯು ಕೊಂಡುಹೋದು ದರಿಂದ ಅವನ 
ಅಗ್ಲಿ ಹೋತ್ರಕ್ಸೆ ಲೋಸ ಬಂದಂತಾಯಿ 
ತು, ಅವನನ್ನು ೨ ಬ್ರಾಹ್ಮಣನಿಗೆ ಅನು 
ಗ್ರಹಿಸಬೇಕೆಂಬುದೇ ನಾನು ಯಾಚಿಸುವ 
ವರವು. 

ಯಕ್ಸರೂಸ ಧರ್ಮರಾಜ: “ಕಂತಿ 
ನಂದನ! ನಿನ್ನನ್ನು ಪರಿಕ್ಷಿಸ:ವುದಕ್ಕಾಗಿ 
ನಾನೇ ಮೃಗರೂಪದಿಂದ ಅಪಹೆರಿಸಿರು 
ವೆನು. ಅವ ಈಗಲೇ ಆ ಬ್ರಾಹ್ಮಣನ 
ಬಳಿ ಸೇರಿದವು. ನಿನಗೆ ಭದೃವಾಗಲ್ಲಿ 
ಎರಡನೇ ವನ್ನು ಕೇಳು, 


ಆಗ ಯಃಧಿಷ್ಟಿರನು, ನಾವುಹನ್ನೆರಡು 
ವರ್ಷ ವನವಾಸನನ್ನು ಮ"ಗಿಸಿದಂಶಾ 
ಯಿತ:, ಆಜ್ಞಾ ತವಾಸವು ಸವಿಪಿಸು 
ತ್ತಿದೆ. ನಾವು ಎಲ್ಲಿ ವಾಸವತಾಡಿಕೊಂಡಿ 
ದ್ದ ರೂ ಯಾರಿಗೂ ನಮ್ಮ ನಿಜತ್ಮ ತಳಿಯ 
ದಂತೆ ವರವನ್ನು ಆನುಗ ಸಹಿಸು. 4 


ಆಗೆ ಯಕ್ಷನ:-ಭರತನಂದನ! ನೀವು 


ಅಜ್ಞಾನದ ಒಂದು ವರ್ಷಕಾಲವನ್ನು 
ವಿರಾಟಿನಗರದಲ್ಲಿ ಕಳೆಯಿ:ರ. ಆಗ 
ನಿಮ್ಮನ್ನು ಯತಾರೂ ತಿಳಿಯ ದಂಶಾಗು 


ವುದು. ನಿವಃಗೆ ಇಷ್ಟವಾದ ರೂಪವನ್ನು 
ಧರಿಸುವ ಶಕ್ತಿ ಖು ಪ್ರುಪ್ತವಾಗುವದು. 
ಪುಶ್ರಾ ಮೂರನೇ ವರವನ್ನು ಕೀಳು. 

ಯುಧಿಷ್ಠಿರ; ಹಿತಾ, ಸನಾತನ ದೇವಾದಿ 
ದೇವ, ಈಗ ನಿನ್ನ ಸಾಳ್ಟ್ರಾತ್‌ ದರ್ಶನ 
ವಾಯಿತು. ನೀನು ವರಗಳನ್ನು ಕರಣಿ 
ಸಿದಿ. ಅವನು. ನಾನು ಬೇಡಿರಂವೆನು, 
ಮೂರನೆಯದಾದ ಈ ವರವನ್ನು ಅನು 
ಗ್ರ ಹಸು ಪರಮ ನಿಶಾ. 


ಜಯೇಯಂ ಲೋಭಮೋಹೊ` ಚ 
ಕ್ರೋಧಂ ಚಾಹಂ ಸದಾ ವಿಭೋ! 

ದಾನೇ ತಪಸಿ ಸತ್ಯೇ ಚಮನೋಮೇ 

ಸತತಂ ಭವೇ" ॥ ೩೧೪-೨೨೪ ॥ 


ವಿಭೋ, ಲೋಭ, ಮೋಹ ಮತ್ತು 
ಕ್ರೋಧ: ಇನು ಮೂರನ್ನು ಜಯಿಸು 
ವಂತೆಯೂ, ದಾನ, ಶನ ಮುತ್ತು ಸತ್ಯ 
ಇನು ನನ್ನಲ್ಲ ಸದಾ ಸರ್ವದಾ ನೆಲಸು 
ವಂತೆಯೂ ಅನುಗ್ರಹಿ ಸ: ಎಂದು ಬೇಡು 
ತ್ರೇನೆ'' ಎಂದು ಯಾಚಿಸಿದನು. 


ಧರ್ಮರಾಜನು, 6€ಪಾಂಡುಪುತ್ರ, 
ನೀನು ಸ್ವಯ:ಂ ಧವರ್ನಿ ಸ್ವರೂಪನಾಗಿ 
ರುವಿ, ನೀನು ಯಾಚಿಸಿರುವ ಗುಣದಿಂದ 
ಸಂನನ್ನನೇ ಆಗಿರುವಿ, ಆಗಲಿ. ನಿನ್ನಲ್ಲ 
ಈ ಗುಣಗಳು ಶಾಶ್ವತವಾಗಿ ನೆಲಸಲಿ” 
ಎಂದು ಭಗವಾನ ಧರ್ಮನು ಅಂತರ್ಧೂನ 
ದಾದನು, ಆ ನೇಲೆ ಪಾಂಡವರು ತಮ್ಮ 
ಆಶ್ರಮಕ್ಕೆ ಹಿಂತಿರುಗಿದರು. 

ಆ ಮೇಲೆ ಅ ಪಾಂಡವರು ಅಜ್ಞಾತ 
ವಾಸಕ್ಕೆ ಸಿದ್ಧ ರಾಗ, ತಮ ನ್ನ ಅನುಸ 
ರಿಸಿ ಬಂದ ಬಾ ್ರಿಹ್ಮಣರನ್ನು ಅಭಿವಂದಿಸಿ 
ದ್ರೌ ಸದಿಯೊಡನೆ ಹೊರಟರು. 


“ವನವಾಸ ಸಂಪೂರ್ಣವಂ"? 





ಸಂಪುಟ: ೨೯, ಸಂಚಿಕೆ: ೧೩. Vol. ೫೫1೫. No. 18* 


3-9-1963 








ಪಾಶ್ಚಾತ್ಯರ ಸೇನಾಸಹಾಯ ಮತ್ತು ಕಾಶ್ಮೀರ 


ಆರು ತಿಂಗಳುಗಳ ಹಿಂದೆ ಚೀನವು ಹೆಶಾತಾಗಿ ಭಾರತದ ಉತ್ತ ರ'ಗಡಿಯೆಲ್ಲಿ 
ಆಕ್ರಮಣ ಮಾಡಿದಾಗ ಭಾರತವು ಕೇಳಿಕೊಂಡಂತೆ ಅನೆ:ರಿಕ್ಕ ಬ್ರಿಟ್ಟಿನ", ಕೆನರಾ 
ಮತ್ತು ಒಸ್ಸೇಲಿಯ ಯಾಗಳು ಒಡನೆಯೆ: ಸೇನಾ ಸಾಮಗ್ರಿಗಳನ್ನು ಒದಗಿಸಿ ಭಾರತಕ್ಕೆ 
ಸಹಾಯ ಮಾಡಿದವು. ಇವುಗಳಲ್ಲಿ ಅಪೆ`ರಿಕ ಮ ತ್ತು ಬ ಸ್ರಿ ಟನ್‌ಗಳ ಸಹಾಯವು 
ಸಹಜವಾಗಿ ಅಧಿಕವೂ ಮ ಖವೂ ಆಗಿತ್ತು. ಈಗ ಗಡಿಯಲ್ಲಿ ಪ್ರತ್ಯಕ್ಷ ಹೋರಾ 
ಟಿವು ನಡೆಯುತ್ತಿ ಲ್ಲವೆಂಬುದು ನಿಜ. ಈ ಗಡಿ ವಿವಾದವನ್ನು ಚೀನ ಮತ್ತು 
ಭಾರತಗಳ ನಡುವೆ ನೇರ-ಮಾತಂಕತೆಗಳ ಮೂಲಕ ಬಗೆಹೆರಿಸಬೇಕೆಂದು ಚೀನವು 
ಬಾಯಿಮಾತಿನಿಂದ ಹೇಳುತ್ತ ನೆಯೆ:ಂಬುದೂ ನಿಜ, ಆದರೆ ಅಥ ಮಾತುಕತೆ 
ಗಳನ್ನು ನಡೆಸಲು ಕೊಲೊಂಜೋ ಫಸ ಗಳು ಮಂಡಿಸಿದ ಸೂಚನೆಗಳನ್ನು 
ಒಪಿ ಕೊಂಡಿದ್ದ ರೂ, ಚೀನ ನ ಬಿ ಕೊಂಡಿಲ್ಲ. "ಆದುದರಿಂದ ಅಂಥ 
ಮಾತುಗಳು ಸಔೆಯುವ ಲಕ್ಷಣಗಳು ES ಬದಲಿಗೆ ಚೀನವು 
ಗಡಿಯಲ್ಲಿ ಯುಿದ್ಧಸಿದ್ಧತೆಗಳನ್ನ ಮಾಡುತ್ತಿದೆ; ಜತೆಯಲ್ಲಿ ಭಾರತಕ್ಕೆ ಬೆದರಿಕೆ 
ಗಳನ್ನೂ ಹಾಕುತ್ತಿದೆ. ಇಂಥ ಸ್ಥಿತಿಯಲ್ಲಿ ಚೀನವು ಭಾರತದ ಮೇಲೆ ಮತ್ತೆ 
ಆಕ್ರಮಣ ಮಾಡುವ ಭೀಕಿಯು ಇದ್ದೇ ಇದೆ, ಅಂಥ ಆಕ್ರಮಣವಾದರೆ, ಅದನ್ನೆ 
ದುರಿಸಲು ಭಾರತಕ್ಕೆ ವುುಖ್ಯವಾಗಿ ಅಮೆರಿಕ ಮತ್ತು ಬ್ರಿಟ್ಟಿನ್‌ಗಳ ವಿಶೇಷ 
ಸಯಾಯಪು ಅತ್ಯಾವಶಕ್ಕವಾಗಿದೆ. ಇದನ್ನು ಆ ದೇಶಗಳು ಮನಗಂಡಿನೆ. 
ಅಂತೆಯೇ ಕಮ್ಯೂನಿಸ್ಟ್‌ ಚೀನದ ವಿಸ್ತರಣವನ್ನು ತಡೆಯುವ ಉದ್ದೇಶದಿಂದ 
ಆ ದೇಶಗಳ: ಘೂ ಸಹಾಯವನ್ನು ಒದಗಿಸಲು ಒಪ್ಪಿ ಕೊಂಡಿವೆ. ಇದೆಲ್ಲದರ ಬಗ್ಗೆ 
ಭಾರತವು ಅ ದೇಶಗಳಿಗೆ ಗಪ್‌ ie 


-ಅಮಿಂರಿಕ ಮತ್ತು ಬ್ರಟ್ಟಿ ನಗಳು ಭಾರತಕ್ಕೆ ಸೇನಾ ಸಹಾಯವನ್ನೊದಗಿ 
ಸಲು ಅಧಿಕೃತವಾಗಿ ir ಶರ್ತನನ್ನು ಲ ಹಾಗಿದ್ದರೂ ಅ ಜಳ 
ಅದಕ್ಕೆ Fs ತೊಡಕುಗಳನ್ನು ಕಾಣುತ್ತಿವೆ. ಇವುಗಳ ಪೂಕಿಸೂ ನದ 
ಕ ಮುಖ್ಯನಾಗಿದೆ. ಇದರಿಂದ, ಆರು ತಿಂಗಳುಗಳ ಹಿಂದೆ ಆ ೧:1೨ 
ಸೇನಾಸಾಮಗ್ರಿಗಳನ್ನು ಕೊಡುವ ಸಂದರ್ಭದಲ್ಲಿ ಪಾಕಿಸ್ಥಾನದ ಸವತ ಧಡ 
ಬಗ್ಗೆ, ಚೀನದ ಆಕ್ರಮಣವನ್ನು ತಡೆಯುವುದಕೊ ಸ್ಪರ ಕೊಡಲಾದ ಆ ಸ:ಮಗ್ರಿ 
ಗಳನ್ನು ಬೇಕೆ ಯಾವುದೇ ಉದ್ದೆ (ಶಗಳಿಗ NI US 
ಲಿಖಿತ ಆಶ್ವಾ ಸನೆಯನ್ನು ಬಾರತವು "ಕೊಟ್ಟಿ ತು. ಅದರೆ ಪಾಕಿಸ್ಕಾನಕ್ಕ ಅದರಿಂದ 
ತ್ನ ಪ್ರಿ ಯಾಗಿದ್ದ, ಅದು ತನ್ನ ಅಕ್ಷೇನವನ್ನು ತೀವ್ರವಾಗಿ ಒತ್ತಿ ಹೇಳುತ್ತಲೇ ಇದೆ 
ಭಾರತಕ್ಕೆ ಅಂಥ ಸಹಾಯವನ್ನು. ಆ ದೇಶಗಳು ಒದಗಿಸದಂತೆ ಎಲ್ಲ 
ಪ್ರಯತ್ನಗಳನ್ನೂ ವೆಸಾಡುತ್ತಿದೆ. ದೇಶ ವಿದೇಶಗಳಲ್ಲಿ ಭಾರತದ ವಿರುದ್ಧ ತೀವ್ರ 
ಅಸಪ್ರಚಾರವು ಅಂಥ ಪ್ರಯತ್ನಗಳಿನ್ಲಿ ಒಂದಾಗಿದೆ; ಪಾಶ್ಚಿತ್ಯರೊಡನೆ ಸೇನಾ 
'ಓಸ್ಪಂದಗಳಿಂದ ತಾನು ಹೊರಒಂ:ವೆನೆಂಬ ಬೆದರಿಕೆಯ ಇನ್ನೊಂದಾಗಿದೆ, 


ಭಾರತ ಮತ್ತು ಪಾಕಿಸ್ಮೂನಗಳೊಳಗಿನ ಕಾಶ್ಮೀರದ ಸಂಬಂಧದ ವಿವಾದವು 
ತೀವರ್ತಾವಾಗದೆ ಉಳಿದಿರುವುದರಿಂದ, ಭಾರತಕ್ಕೆ ತನ್ನ ಪೂರ್ಣ ಬಲವನ್ನು 
ಚೀನದ ವಿರುದ್ಧ ಉಪಯೋಗಿಸಲು ಸಾಧ್ಯವಾಗುವುದಿಲ್ಲ. ಈ ವಿವಾದವು 


ಬಗೆಹರಿಸಲ್ಪಟ್ಟರೆ, ಅರ್ಥಾತ್‌ ಕಾಶ್ಮೀಂದ ಸಂಬಂಧದಲ್ಲಿ ಪಾಕಿಸ್ಥಾನದ ಬೆದರಿಕೆ. 


ಯಃ ಇಲ್ಲವಾದರೆ, ಭಾರತವು ಕನ್ನ ಪೂರ್ಣ ಶಕ್ತಿಯನ್ನು ಚೀನದ ಆಕ್ರಮಣ 
ಏರ: ದ್ದ ಉಪಯೋಗಿಸಲು ಸಾಧ್ಯವಾಗುವುದು. ಈ ವಾದವನ್ನೂ ಭಾರತ ಮತ್ತು 
ಪಾಕಿಸ್ಸಾ ನಗಳ ಐಕ್ಯ ಯತ್ನಗಳ ಹೊರತು ಚೀನದ ಆಕ್ರ ನವನ್ನು ಸಸ 
ಸಾಧ್ಯ ಗಃ ಸ ವಾದನನ್ನೂ » ಅಮೆರಿಕ ಮತ್ತು “ಬ್ರಿಟನ್‌ ಗಳು ಕಾಶ್ಮೀ 
ವಿವಾದವನ್ನು ಬಗೆಹರಿಸಲು ಗ ' ಮಾತುಕತೆಗಳನ್ನು ನಡೆಸಲು ಎರಡೂ ತ 
ಗಳನ್ನು ಪ್ರೆ (ರೀಪಿಸಿದವು. ಎಲ್ಲ ವಿವಾದಗಳನ್ನು ಮುಖ ಖ್ಯವಾಗಿ ಪಾಕಿಸ್ಥಾನದೊಡನೆ 
ಚಾರ್‌ ಮಾತುಕತೆಗಳಿಂದಲೇ ಬಗೆಹರಿಸಬೇಕೆಂದಿರುವ ಭಾರತವು ಈ 
ಸಲಹೆಯನ್ನು ಒಡನೆಯೇ ಒಪ್ಪಿಕೊಂಡು, ಮಾತುಕತೆಗಳು ಪ್ರಾರಂಭವಾದವು, 
ಮಾತುಕತೆಗಳ ಐದನೆಯ ಸುತ್ತು ಕಳೆದ ತಿಂಗಳಲ್ಲಿ ಕರಾಚಿಯಲ್ಲಿ ನಡೆದು. 
ಆರನೆಯ ಸುತ್ತು ಈ ತಿಂಗಳಲ್ಲಿ ನವಜಿಹಲಿಯಲ್ಲ ಜರಗಲಿದೆ, 


ಈ ಮಾತುಕತೆಗಳ ಪರಿಣಾಮವಾಗಲೀ ವಿವರಗಳಾಗಲೀ ಅಧಿಕೃತವಾಗಿ 
ತಿಳಿದುಬಂದಿಲ್ಲ. ಸಂಸದದ ಸದಸ್ಯರು ಇದರ ಕುರಿತು ಪ್ರಸ್ತಾಪಿಸಿದಾಗ ನಮ್ಮ 


ಪ್ರಭಾತ 


[7ವಾಸಮಾಸಯಾಇಹಾ4 -ಇರಾಯಮಾಸ ಯಾಂ -ಎಷಾ- ರಾ ರವಾ! ರಮನ 
ಡಿಫೆನ್ಸ್‌ ಬಾಂಡು 


ಸುರಕ್ರಿತ ಉಳಿತಾಯದ ಸಂಕೇತ 


| 


ವಾ ಆಬಾ ಮಾಮಾ 


ಸ ಜಾ ವEರೂ EE ಮಾ ಮಾ PEE ಸಾಗ ಹಾ EA 


ಈ ವಾರ ವಿದೇಶ ವಿಚಾರಗಳ ಸಂಬಂಧದಲ್ಲಿ ಶಾನು 
ಪ್ರ ಸ್ರಾ ನಿಸಲಾಗುವದೆಂದು 


ಪ್ರಧಾನ ಮಂತ್ರಿಯವರು, 
ಕೊಡಲಿರುವ ಹೇಳಿಕೆಯಲ್ಲಿ ಈ ವಿಷಯುವನ್ಮೂ 
ಹೇಳಿದ್ದಾರೆ. ಕಳೆಗ ವಾರ ಕರಾಚಿಯಲ್ಲಿ ನಡೆದ “ಸೆಂಟೋಗ ರಾಷ್ಟ್ರಗಳ ಸಭೆಯಲ್ಲಿ 
ಭಾಗನಓಸಲು ಬಂದಿದ್ದ ಅಮೆರಿಕದ ರಾಜ್ಯಾಂಗ ಖಾತೆಯ ಮಂತ್ರಿ ನೀ| ಡೀನ” 
ರಸ) ಮತ್ತು ಬ್ರಿಟ್ಟಿ ನಿನ ಕಮನ ಲ್‌ ಸಂಬಂಧಗಳ ಹೆಂ ವ:ಂತ್ರಿ ಮಿ| 
ಡಂಂನ್‌ ಸೆ ಸಸ. ಕಳೆದ ಗೆರಿ: ವಾರ ನವದೆಹಲಿಗೆ ಬರಲಿದ್ದು ದರಿಂದ, ಆವರೊ 
ಡನೆ ನಿಚಾರ ವಿನಿಮಯ ಮಾಡಿದ ನಂತರವೇ ಈ ವಿಷಯ ದಲ್ಲಿ ಹೇಳಿಕೆಯನ್ನೀ 
ಯುವುದು ಉತ್ತಮವೆಂಬ ಕಾರಣವನ್ನು ಪ್ರಧಾನ ಮಂತ್ರಿಯವರು ಮುಂದಿಟ 
ದ್ದಾರೆ, ಆದುದರಿಂದ ಈ ವಿಷಯದ ಏನನ್ನಾದರೂ EL ಪ್ರಧಾನ 
ಮಂತ್ರಿ ಯವರ ಹೆ:ಳಿಕೆಯ ನಂತೇನೇ ಯುಕ್ತ ವಾಗ:ವುದು. ಹಾಗಿದ್ದರೂ ಪತ್ರಿಕಾ 
ವರದಿಗಳಿಂದ ತಿಳಿದುಬಂದಿರುವಂತೆ, ಈ ಮಾತುಕತೆಗಳ KE ಪ್ರ ಗತಿಯಾ 
ಸಮಸ್ಯೆಯ ಇದ್ದ ಹಾಗೇ ಉಳಿದಿದೆ; ಮಾತ್ರ ಲ್ಲವದೆ ಈ ತಿಂಗಳಲ್ಲ ನವದೆಹಲಿ 
ಯಲ್ಲಾ ಗಲಿರುವ “ನತಾತುಕತೆಗಳಿಂದಲೂ ಪ್ರಯೋಜನವಾಗುವ ಸಂಭವವಿಲ್ಲ, 
ಏಕೆಂದರೆ ಪಾಕಿಸ್ತಾನವು, ಭಾರತದ ಕಷ್ಟ ಗಳ ಪೂರ್ಣ ಉಪಯೋಗವನ್ನು ಮಾಡಿ 
ತನ್ನ ನಿಲುಮೆಯನ್ನು ಇನ್ನೂ ತೀವ್ರ ಗೊಳಿಸುತ್ತ ಲೇಇದೆ, ಅದಕ್ಕೆ ಇಡೀ ಚಾಕಿ ಬರವು 
ಸಿಗದ ಹೊರಶು ತೃಪ್ತಿಯಿಲ್ಲ. ಹೆಚ್ಚೆಂದರೆ ಜನ್ನು ಪ್ರದೇಶದ ಒಂದೂವರೆ 
ಜಿಲ್ಲೆಗಳಷ್ಟನ್ನು ಮಾತ್ರ ಭಾರಶಕ್ಕೆ “ಬಿಟ್ಟುಕೊಡಲು” ಅಪು ಸಿದ್ದ ವಿದೆ, ಇದಕ್ಕೆ 
ಭಾರತವು ಸಮ್ಮತಿಸದು 


ಕಾಗಿಲ್ಲ; 


ಹೀಗೆ ಭಾರತ ಪುತ್ತು ಪಾಕಿಸ್ತಾನಗಳೊಳಗಿನ ಮಾತು*ತೆಗಳಿಂದ ಪ್ರಯೋ 
ಜನವಿಲ್ಲವೆಂದಾದ ನಂತರ ಅಮೆರಿಕ ಮತ್ತು ಬ್ರಿಟ್ಟೆನುಗಳು' ಈ ಸಮಸ್ಯೆಯ 
ತೀವರ್ಕಾನಕ್ಕೆ ತಮ ೬ದೇ ಒಂದು ಪರಿಹಾರವನ್ನು ವ ಮುಂದಿಡುವರೆಂದು ಹೇಳಲಾ 
ಗಿದೆ. ಈ ಪಾಶತ್ಯ ಹ ಸೂಚನೆ ಏನೇ ಇರಲಿ, ಅದು ವಾಕಿಸ್ತಾ ತ್ರಾನಕ್ಟೇ ಹೆಚ್ಚು 
ಪ್ರಯೋಜನಕಾರಿಯಾಗ: ವುದೆಂಬುದರಲ್ಲಿ ಅನುಮಾನವಿಲ್ಲ. ಏಕೆಂದರೆ ಪಾಕಿ 
ಸ್ಥಾ ನಕ್ಕೆ ತೃಪ್ತಿ ನಡಿಸಿ ಮನವೊನ್ರಿ ಸುವಡೇ ಅವರ ಮುಖ್ಯ ಉದ್ದೆ (ಶವಾಗಿದೆ. 
ಭಾ ಸಕ್ಕ ಎಷ್ಟೇ ಅನ್ಯಾಯವಾಗಲ, ಅದು ತನ್ನ ಈ ಕಷ್ಟದ TE ದಲ್ಲಿ ಸೇನಾ 
[ತ ಜೇಕಾಗಿದ್ದಕೆ ತನ್ಮು ಸೂಚನೆಯನ್ನು ಅಂಗೀಕರಿ ಸಜಿ ಅದಕ್ಕೆ ಬೇರೆ 


ಉಪಾಯುವಪೆಃ ಇಲ್ಲವೆಂದು ಅವುಗಳು ಭಾವಿಸುವಿದು ದುಂದೃಷ್ಟಕ£€ವಾಗುವುದು 


ಒಂದು ವೇಳೆ ಭಾರತ ಮತ್ತು ಪ ಕಿಸ್ಮಾನಗೆಳೊಳಗಿನ ವಿವಾದವು ಯಾವು. 
ಡೀ ರೀತಿಯಲ್ಲಿ ಬಗೆಹರಿಸಲ್ಪಟ್ಟ ಣೂ, ಅದರಿಂದ ಚೀನದ ಆಕ್ರವ:ಜಭವನ್ನು ಎದು 
ರಿಸಲು ಸ್ವಲ್ಪವೂ ಸಿಹಾಯವಾಗದು ವಕೆಂದರೆ ಪಾಕಿಸ್ಠಾ ನವು ಚೀನದೊಡನೆ 
ಈಗಾಗಲೇ ಮಾಡಿಕೊಂಡಿರುವ ಒಪ್ಪಂದದ ಕಾರಣದಿಂದ ಅದು ಚೀನಕ್ಕೆ 
ವಿರುದ್ಧ ಭಾರತಕ್ಕೆ ಕಿಂಚಿತ್ತಾದರೂ ಸಹಾಯ ಮಾಡಲಾರದು. ವಶ್ಪುಸ್ಥಿಕಿಯೆ. 
ನೆಂದಕ್ಕೆ ಪಾಕಿಸ್ಥಾನದ ಅಧ್ಯಕ್ಷರು ಕಳೆದ ತಿಂಗಳಾಂತ್ಯದಲ್ಲಿ, ಭಾರ್ಯತವೇ ಚೀನದ 
ವಿರುದ್ಧ ಹೋರಾಟವನ್ನು ಪ್ರಾರಂಭಿಸಿತೆಂದು ಹೇಳಿದ್ದಾರೆ. ಆದುದರಿಂದ ಕಾಶ್ಮಿರ 
ವಿವಾದದ ತೀವರ್ತಾನವು, ಚೀನದ ಆಕ್ರಮಣವನ್ನೆದುರಿಸಲು ಆನಿವಾರ್ಯವಾ 
ಗಿದೆಯೆ:ಂದು ಭಾವಿಸುವ ಅಮೆರಿಕ ಮತ್ತು ಬ್ರಿಟೈನುಿಗಳು, ಭಾರತಕ್ಕೆ ಸೇನಾ 
ಸಹಾಯವನ್ನು ನೀಡುವುದಕ್ಕೆ ಕಾಶ್ಮೀರದ ವಿವಾದದ ತೀವರ್ತಾನವು ಒಂದು 
ಪೂರ್ವಭಾನೀ ಶರ್ಕವೆಂಬ ನಿಲುಮೆಯನ್ನು ಬಿಟ್ಟುಬಿಡಬೇಕು. ಅದೇ ಸಮಯ 
ದಲ್ಲಿ ಭಾರತವು ಸಹ, ಅಮೆರಿಕ ಮತ್ತು ಬ್ರಿಟೈಿನುಗಳಿಂದ ಸೇನಾ ಸಹಾಯವನ್ನು 
ಸಡೆಯುವುದಕ್ಕೋಸ್ಸರ, ಕಾಶ್ಮೀರದ ವಿವಾದದ ಸಂಬಂಧದಲ್ಲಿ ನ್ಯಾಯ ಮತ್ತು 
ನೀತಿಗಳಿಗೆ ವಿರುದ್ಧ ವಾದ ಜಗ್‌ ಪರಿಹಾರವನ್ನು ಒಪ್ಪಿ ಕೊಳ್ಳ ೬೦ ಸಿದ ವಿಸ 
ವೆಂಬುದನ್ನು ಆ ದೇಶಗಳಿಗೆ ಸ್ಪ ಷ್ಟ ಪಡಿಸಬೇಕು. ಕ ಸರಸ ಂದ ಪಾಶ್ಚಾ 
ತೃರಿಂದ ನಳ My ಸಹಾಯಕ್ಕೆ ತಡೆಂಕಾಗುವ ಸಂಭವವಿಲ್ಲವಾ 
ದರೂ, ಸಾಧ್ಯತೆಯಿದೆಯೆಂಬುದು ನಿಜ, ಡು ನಮ್ಮ ಹಕ್ಕನ್ನು, ಸ್ವಾತಂತ್ರ್ಯ 
ವನ್ನು ಬಿಟ್ಟುಕೊಡುತ್ತ ಹೋದರೆ, ಯಾವದೇ ಸೇನಾಸಕಹಾಯದಿಂದ ಪ್ರಯೋ 
ವಾ? ಏನು? ಪಾಶಾ ಶ್ರತ್ಯರಿಂದ ಸೇನಾ ಸಹಾಯವು ಸಿಕ್ಕದೆ ನಿ 
ಅದರ ಬಗ್ಗೆ ಬೇಕಿ ಉಪಾಯಗಳನ್ನು ಹುಡುಕಬೇಕು ಮತ್ತು ಕಷ್ಟ ಟ್ಟು ದ:ಡಿ 
ಯಜೇಕು. ಹೊರತು ಬಲಕೈ, ಅನ್ಯಾಯಕ್ಕೆ ತಲೆಬಾಗುವುದು ಒಳಿತಲ್ಲ. 


ಶಾ. 56-1963 ನ 


ಯೆಡನೀರಿನಲ್ಲಿ ತ್ರೀ ದ್ವಾರಕಾ ಜಗದ್ಗು ರುಳವರ 
ಅಧ್ಯಕ್ಷತೆಯಲ್ಲಿ ಶ್ರೀ ಶಂಕರ ಜಯಂತಿ 
ಮೂರು ದಿನಗಳ ಮಹೋತ್ಸವ! 


ನಿಖಂಬಯಿ ಮುಖ್ಯಮಂತ್ರಿಗಳ ಸಂದರ್ಶನ! 
“ಪ್ರಭಾತ” ಜಗದ್ಗುರು ಅಂಕದ ಸಮರ್ಪಣೆ! 


ಫ್ರೀ ಶಂಕರ ಜಯಂಕಿಯು, ಕಾಸರ 
ಗೋಡಂ ಶಾಲೂಕಿನ ಯೆಡನೀರು ಥೀ 
ಮಠದಲ್ಲಿ ಎಂದಿಗಿಂತ ಹೆಚ್ಚಿನ ವಿಜೃಂಭ 
ಹಣೆಯಿಂದ ಜರಗಿತು, ಊರ ಪರವೂರ 
ಹಲವು ಮಹನೀಯರ: ಇಗವಹಿಸಿದ್ದ 
ರು. ಶ್ರೀ ದ್ವಾರಕಾ ಶಾರದಾ ಪೀಠದ 
ಶ್ರೀ ಜಗದ್ಗುರು ಶ್ರೀ ಅಭಿನವ ಸಚ್ಚಿದಾ 
ನಂದ ತೀರ್ಥ ಸ್ವಾಮಿಗಳವರು ಆಹ್ಯಾನಿ 
ತರಾಗಿ, ಮೂರು ದಿನಗಳ ಕಾರ್ಯಕ್ರ 
ಮದ ಅಧ್ಯಕ್ಷ ತ್ರೆ ವಹಿಸಿದ್ದ ರು. 

ಶ್ರೀ ಶಂ*ರ ಜಯಂತಿಯ (ಶಾ. 
28), ಮುಂಬಯಿಯ ಮುಖ್ಯ ಮಂತ್ರಿ 
ಶ್ರೀ ಕನ್ನಂವಾರರವರು ಆಗಮಿಸಿ, ಜ 
ಯಂತಿಯ ಉದ್ಭಾಟಿನಾ ಭಾಷಣವನ್ನು 
ಮಾಡುತ್ತ, ಸಾವಿರ ವರುಷಗಳಿಗೂ 
ಹಿಂದೆ ಇದೇ ಕೇರಳದಲ್ಲಿ ಜನಿಸಿ, ತಮ್ಮ 
ಅಲ್ಪ ಅಯುಸ್ಸಿನೊಳಗೆ ಭಾರತವನ್ನು 
ಸಂಚರಿಸಿ ಅದ್ವ್ರೈಶ ಮತವನ್ನು ಪ್ರಚಾ 
ರಗೊಳಿಸ್ತಿ ದೇಶದ ನಾಲ್ಕು ದಿಕ್ಕುಗಳಲ್ಲಿ 
ನಾಲ್ಕು ಮಠಗಳನ್ನು ಸ್ಥಾ ನಿಸಿ, ದೇಶದ 
ಜನರಲ್ಲಿ ಒಗ್ಗಟನ್ನು ಸಾಧಿಸಿದುದನ್ನು 
ವಿವರಿಸಿ `ಶ್ರೀ ದ್ವಾರಕಾ ಪೀಠಾಧೀಶರು 
ಅಡೇಸಥದಲ್ಲಿ- ಧರ್ಮ ಪ್ರಚಾರವನ್ನೂ 
ತಿಕ್ಷಣಾಲಯ ಮುಂತಾದುವುಗಳ ಮೂ 
ಲಕ ಜನತಾ ಸೇವೆಯನ್ನೂ ಮೂಡುತ್ತಿ 
ರುವುದನ್ನು ಸ್ಮರಿಸಿ ಈ ಉತ್ಸವಕ್ಕೆ 
ಬಂದು ಭಾಗವಹಿಸಲು ಅನು ದೊರೆತು 
ದಕ್ಕಾಗಿ ಸಂತೋಷ ವ್ಯ ಕ್ರಸಡಿಸಿದರು, 
ಶ್ರಿಃ ಗ. ಬಾಲಕ್ಷ ಪ್ಟರಾವ 
ಚ ಖ್ಯ ಮಂತ್ರಿಗೆ ಳನ್ನು ಸ್ಟ್ರಾ ಗಸ್‌ ಭಾ 
ಸಣವಿತ್ತರು, 

ಪ್ರಭಾತ” ಸಂಪಾದಕರು, ಈ ಸಂ 
ದರ್ಭದಲ್ಲಿ ಶಯತಾರಿಸಿದ 4ಪ್ರಭಾಕದ ಜ 
ಗದ್ಗುರು ಅಂಕವನ್ನು ಶ್ರೀ ಜಗದ್ಗುರುಗ 
ಳವರಿಗೆ ಅರ್ಥಿಸ್ಥಿದರು. ಶ್ರೀ ಜಗದ್ಗುರು 
ಗಳವರು ಜಗದ್ಗುರು ಅಂತವನು ಉದ್ಭಾ 
ಟಸುತ್ತ "ಪ್ರಭಾತ್‌ ಸಂಪಾದಕರು ಕಳೆ 
ದೆಂಟು ವರ್ಷಗಳಿಂದ ಶಂಕರ ಜಖ:ಂಕಿ 
ಯಂದು ಜಗದ್ಗರು ಅಂಕವನ್ನು ನ 
ಟಿಸಿ ಧಾರ್ಮಿಕ ರಂಗದಲ್ಲಿ ಸೇನೆ ಸ 
ತ್ರಿರುವುದನಲ್ಲಿ 
ದಲ್ಲೇ ಇಂಥ ಅಂಕವು ಇದೊಂದೇ ಎ 
ನ್ನುತ್ತ, ಅಶೀರ್ನದಿಸಿದರು. 

ಪ್ರೀ ಶಂಕರಾಚಾರ್ಯರ ಜೀವನ, 
ತತ್ರ್ರ್ಯೋನದೇಶ್ಯ ಮತಪ್ರಸಾರ, ಭಾಷಾ 
ಸೌಂದರ್ಯ ಮುಂತಾದುವನ್ನು ಕುರಿತು 
ಬನೇಕ ವಿದ್ವಾಂಸರು ಸಭೆಯಲ್ಲಿ ಭಾಷ 
ಣ ಮಾಡಿದರು ಮಂಗಳೂರಿನ ತ್ರೀ 
ಕೋ. ಶಂಕರನಾರಾಯ:ಣ ಕಾರಂತ, 
ಎರ್ತೂಕೇಟ್‌ ಅವರು ಭಾಷಣ ಮಾಡು 
ತ್ತ, ಇಂದಿನ ಶಿಕ್ಷಣವೂ, ಜೀವನ ಪದ್ಧತಿ 
ಯೂ ಧಾರ್ಮಿಕಸಠನನ್ನಿಬಿಟ್ಟು ವಿಮ 
ಖನಾಗಿ ಸಾಗುತ್ತಿರುವುದನ್ನು ಪ್ರಸ್ತಾಪಿಸಿ 
ಮನುಷ್ಯನು. ಧರ್ಮವನ್ನು ಬಿಟ್ಟ 


| ಅವರ 


4 


ಶ್ಲಾಭಿಸಿ ಅಖಿಲ ಭಾರತ ' 


ಶೈ ರಿಕ್ಸರ” ಶ್ರೀ! ವಿ. ಎಸ್‌. 


ಯತಾವ ರಂಗದಲ್ಲೂ ಪೂರ್ಣ ವಿಜಯಿ 
ಯಾಗಲಾರನೆಂದೂ, ಜೀವನಸ:ಫಲ್ಕ 
ವು ನಿರಾಚಂಬರವಾದ ಜೀವನ ಸತ್ಯ 
ಸಂಧತೆ._ವುುಂಶಾದುವುಗಳಂದಲೇ ಆ 
ಗುವುದೆಂದೂ ಹೇಳಿ, ಶ್ರೀ ಮದಃಚಾ 
ರೃರು ಶಿಥಿಲವಾಗಿ ಹೋಗುತಿದ್ದ ಧರ್ಮ 
ವನ್ನೂ ಆಧೋಗತಿಗೆ ಇಳಿಯುಂತಿದ 
ಜನತೆಯ ನ್ನೂ ಉದ್ದರಿಸದೇ ಇದ್ದರೆ 
ಭಾರತವೆಂಬ ಹೆಸರೇ ಅಳಿದು ಹೋಗು 
ತ್ರಿತ್ರೆ ತ್ರೆಂದೂ, ಪ್ರತಿಯೊಬ್ಬ ನೂ ಅವರ 
ಉಚ್ಛತನ ೫ ಬೋಧನೆಯ ನ್ನ್ನು ಮನನ 
ಮಾಡಿ ಸಚ್ಚರಿತರಾ ಇಗಿ ನಡಕೆ: ಕೃಜೇ 
ಕೆಂದೂ ಹೇಳಿದರು, 

ಶ್ರೀಮದೆಡನೀರು ಮಠಾಧೀಶರಾದ 
ಶ್ರೀ ಕೇಳವಾನಂದ ಭಾರತಿ ಶ್ರೀ ಪಾದಂ 
ಗಳವೆರೂ, ಬಾಳೆಕುದುರು ಶ್ರೀ ಮಠದ 
ಶ್ರೀಶಂಕರಾಶ್ರಮ ಸ್ತಾಮಿಗಳವರೂ ಧ 
ರ್ಮಸ್ರವಚನ ನಡೆಸಿದರು. ಶ್ರೀದ್ವಾರಕಾ 
ಪೀಠಾಧೀಶರಂ ವಿದೃತೂರ್ಣವಾಗಿ ಶ್ರೀ 
ಮದಾಚಾರ್ಯರ ಜೀವನ... ತತ್ತೋಸ 
ದೇಶಗಳ ಕುರಿತು. ಸರ್ವರಿಗೂ ತಿಳು 
ವಂತೆ ಅತ್ಯಂಶ ಲಲಿತವಾಗಿ ಉಪನ್ಯಾಸ 
ವಿತ್ರರು, 

ರಾತ್ರೆ ಮಹಾಪೂಜೆ ನಾಟಕಾದಿವಿ 
ನೊದಾವಳಿಗಳ. ಇದ್ದುವು. 

ಶ್ರೀ ದ್ವಾರಕಾ ಪೀಠಾಧೀಶರು ಮರು 
ದಿನ ವಿಟ್ಲಕ್ಕೆ ತೆರಳಿ, ಅಲ್ಲಿಂದ ಯೆ:ಡ 
ನೀರು ಶ್ರೀ ವ:ಠಕ್ಕೆ ಹಿಂದಿರುಗಿ, ಮಂಗ 
ಳವಾರ ಮುಳುಬಾಗಿಲು ಮಠಕ್ಕೆ ಮಂ 
ದರಿದರ್ಲು 

ಮೂರು ಸ್ಮಾವಿಂಗಳು ವಿರಾಜನಕಾನ 
ರಾಗಿರುವ RA ಜನಂ ಕಣ್ಮ 
ನಗಳನ್ನು . ಹೀಗೈ ಶ್ರೀ 4 
CH ಎರಡು ವ:ಠಗಳ 
ಸ್ನಾಮಿಗಳವರೂ ಸೇರಿ ನಡೆದ ಶಂಕರ 
ಜಯಂತ್ಯುತೃವವು ಇಲ್ಲಿ ಇದೇ ಮೊದಲ 
ನೆಯದೆನ್ನಬಹೆದು., 


ಮಹಾರಾಷ್ಟ್ರದ ಮುಖ್ಯ 
ಮಂತ್ರಿಗಳು ಮಂಗಳೂರಲ್ಲಿ 


ಕಾಂಳಂಗಾಡಿನ ಸವತಾರಂಭದಲ್ಲಿ 
ಭಾಗವಹಿಸಿ ತಾ. 29ರಂದು ಬೆಳಿಗ್ಗೆ 
ವ:ಂಗಳೂರಿಗೆ ಟಗವಿ:ಸಿದ ಮಹಾರಾಷ್ಟ್ರ 
ಮು gis ಶ್ರೀ! ಕನ್ನವತ್ಕಾರ್‌ರವ 
ರನ್ನು ರೈಲ್ವೇ ನಿಲ್ದಾಣದಲ್ಲಿ ಮಂಗಳೂ 
ರಿನ ಪ್ರಮುಖ ಅಧಿಕಾರಿಗಳು ಹಾಗೂ 
ಪುರಪ್ರನಖಖಂ ಸ್ಪಾ ಗತಿಸಿದರು, ಶ್ರೀ 
ಕನ್ನವತ್ವಾರ್‌ ರವರ "ಗೌರವಾರ್ಥ ಸ್ಥಳೀ 
ಯು ತನಾ ವರ್ಕ್‌ಶೋಪಫಿನ ಟಿಕ್ಕಿ ಕಲ್‌ 
ಕು ಸಡ್ಯರು 
ನಧ್ಧಾಕ್ನ್ನ ಒಂದು ಭೋಜನ ಕೂಟ 
ವನ್ನೇರ್ನಡಿಸಿದ್ದರ್ಲು ಈ ಸಂದರ್ಭದಲ್ಲಿ 
ಜಿಲ್ಲಾಧಿಕಾರಿ ಶ್ರೀ।| ಸಿ, ಜಿ. ಪದ್ಯನಾಭ 


ನವರು ಜಿಲ್ಲೆಯ ಬೇರೆ' ಬೇರಿ ಅಭಿನೃದಿ 
€ 


ಮುಖ್ಯ ಮಂತ್ರಿ ಗಳಿಗೆ 
ಹಂಗ ೫68 


ಕಾರ್ಯಗಳನ್ನು 


ವಿವರಿಸಿ ಹೇಳಿದ ಕ 
ಬಗ್ಗೆ ಅಭಿಪ್ರಾಯ ಕೇಳಿದಾಗ ಶ್ರೀ! 
ಕನ ವತ್ವಾರ್‌ ಧವಲ, Rabi 
ರಾಷ್ಮದ ಕೆಲವೇ ಬೃ ಹತ್‌ ನಗರಗಳಲ್ಲಿ 
ಒಂದಾಗಿ ಪರಿವರ್ತನೆಗೊಳ್ಳುವ ಕಾಲ 
ಬಹ್‌.ದೂಂವಿಲ್ಲ. ಯೋಜಿತ ಒಂದರ, 
ಎಲ್ಯೂಮಿನಿಯಂ ಕಾರ್ಲಾನೆ ಗ್ಯ ರ 
ಕಾರಖಾನೆ ಇವೆಲ್ಲಾ ಬೃಹತ್‌ ಯೋಟಚಿನೆ 
ಗಳು ಕಟುಮಂಂದಿರುವೂಗ ಮಂಗಳೂ 
ರಿನ ಭವಿಷ್ಯ ಉಜ ಲವಾಗಿದೆ ಎಂದು 
ಪ್ರ ತೈ (ಕ ಹೇಳಬೆ: ಕಾಗಿಲ್ಲ' ಎಂದರು. 
ಮಧ್ಯಾಹ್ನ ವಿವಾನ ಮೂಲಕ 
RO ತೆರಳುವ ಮುನ್ನ ಅವರು 
ನಗರದ ಹೇಂಡಿಕಾಫ ೨ಫ್ಟ್‌ ಎಂಪೋರಿಯ್ತ 
ಮಿಗೆ ಸಂದರ್ಶನವಿತ್ತಿದ್ದರು. ಕದ್ರಿ ಇನ್ಸ್‌ 
ಪೆಕ್ಸನ್‌ ಬಂಗಲೆಯ ವಶಾನದಲ್ಲಿ ಜಿಲ್ಲಾ 
ಪೋಲಿಸಧಿಕಾರಿ ಶ್ರೀ! ಅಬ್ರಹಾಂ ವರ್ಗೀ 
ಸರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ 
ರಿಸರ್ನ್‌ ಪೋಲೀಸ್‌ ದಳದ ವಿಭಾಗ 
ವೊಂದು ಗೌರವರಕ್ಷೆ ಅರ್ಪಿಸಿತ್ತು. 
ಮುಂಬಯಿಯಿಂದ ವಿವತಾನ ಮೂ 
ಲಕ ತಾ. 28 ರಂಗು ಬಜ್ಪೆ ಗೆ ಆಗವಿಂಸಿದ 
ಮಹಾರಾಸ ತೆ ಮುಖ್ಯಮಂತ್ರಿಯ ಯವರು 
ಕಾಂಊಂಗಾಡಿಗೆ ತೆರಳುವ ಮನ್ನ 
ಸುರತ್ಕಲ್‌ ಕರ್ನಾಟಕ ರೀಜನಲ್‌ 
ಇಂಜಿನಿಯರಿಂಗ" ಕೊಲೆಜಿಗೆ ಸಂದರ್ಶನ 
ವಿತ್ತಿದ್ದರು, ಕೊಲೆಜಿನಲ್ಲಿ ಕೊಲೆಜ್‌ 
ಮ್ಯಾಗಜಿನ್‌ "ಕರ್ನಾಟಕೀಯ'ವನ್ನು 
ಮುಖ್ಯಮಂತ್ರಿಯವರು ಉದ್ಭ್ಯಾಟಿಸಿದ 
ರು. ಕೊಲೆಜಿನ ಪ್ರಿನ್ಸಿಪಾಲ” ಡಾ! ಎ, 
ಎಸ್‌. ಅಡೆಯವರು ಮುಖ್ಯಮಂತ್ರಿ 
ಗಳಿಗೆ ಕೊಲೇಜಿನ ಬೇಕಿ ಬೇರೆ ವಿಭಾಗ 
ಗಳನ್ನು ತೋರಿಸಿದಾಗ, ಮಂತ್ರಿಯವರು 
ಕೊಲೆಜಿನೆ ಪ್ರಗತಿಯ ಬಗ್ಗೆ ತೃಪ್ತಿ ಸೂಚಿ 
ಸಿದರು. 


ಹತ್ತು 


ಸಾವಿರ ರೂಪಾಯಿ 
ಅಸಹಾರ 

ಮಂಗಳೂರು ಕೆನರಾ ಬೇಂಕ", ಬಂದರ 
ಶಾಖೆಯಲ್ಲಿ, ತಾ. 4ನೇ ಶನಿವಾರ ಬೆಳಿ 
ಗ್ಗೆ ಮೆ। ಉಳ್ಳಾಲ ನಾರಾಯಣ ಮಲ್ಯ 
ಎಂಡ” ಸನ್ಸ್‌ "ಸಂಸ್ಥೆ ಯಿಂದ ವಟಾ ಜಿ 
ಸಲು ಆ ನಂಸ್ಸೆಯ: .ನೌಕರನೊಬ್ಬನು 
ರೂ. 50,000ದ ಚೆಕ್‌" ತಂದು, ವಟಾ 
ಯಿ:ಸಿ ನೂರು ರೂಪಾಯಿಗಳ ನೂರು 
ನೋಟುಗಳ ಐದು ಕಟ್ಟುಗಳನ್ನು ಪಡೆ 
ದು ಹೊರ ಬೆಂಚಿನಲ್ಲಿ ಕುಳಿತು ಪುನಃ ಎ 
ಜಿಕೆ ಮಾಡುತಿದಾಗ ಅಪ£ಚಿತನಾರೋ 
ಬಂದು ನೋಡಿ ನಿಮ್ಮ ದೊಂದು ನೋಟು 
ಕೆಳಗೆ ಬಿದ್ದಿ ಡಿ ಎನ್ನ ಲು, ಆನೌಕರನುಕೆ 
ಳಗೆ ಇಣಿಕೆದಾಗ “೨ಸರಿಟಿತತು ಹತ್ತು 
ಸಾವಿರ ರೂಪಾಯಿಗಳ ಒಂದು ಕಟ್ಟು 
ಹಿಡಿದು ಪಂಾ7ರಿಯಾದನೆಂದೂ ಈ ವಿಷ 
ಯವಾಗಿ ಪೋಲೀಸರಿಗೆ ದೂರು ಕೊಟ್ಟ 
ರುವುದಾಗಿಯೂ ತಿಳಿದು ಬರುತದೆ, ಶನಿ 
ವಾರರಾತ್ರೆ ತನ: ಕಳ ನ ನತ್ತೆ ಹಾಗಿಲ್ಲ. 

ಇದೇ ರೀತಿ, ಕೆಲಕಾಲದ ಹಿಂದೆ ಸ್ಮಳೀ 
ಯ ಇನ್ನೊಂದುಬೇಂಕಿನಕ್ಯ ಒಬ್ಬನು ಕಣ 
ಅಪಹರಿಸಿಒಯನ್ನುದು ನೆನಪಿಗೈಬರ:ತ್ತಿದೆ. 

ಜೇ” ವಟಾಯಿಸಿ ಎಣಿಕೆ ಮಾಡುತ 
ದ್ದ (ಶ್ರೀ ಗಣಪತಿ ಕಾಮತ್‌ ಎಂದು ಹೆ 
ಸರ) ನೌಕರರ ಹೇಳಿಕೆಯಂತೆ ಆ ಅನ 
ರಿಚಿತ ವ್ಯಕ್ತಿಯ ವಯಸ್ಸು ಸುಮಾರು 
35 ಇರಬಹುದೆಂದೂ, ಕಪ್ಪು ವರ್ಣದವ 
ನೆಂದೂ ಕೇಳಿ ಬರುತ್ತದೆ, 


ಶಾ. 5 E1063 


"ಭಾರತ ಸೇವಕ ದಳದ. 
ದಳಪತಿಗಳ ತಿಬಿರದ 
ಮುಕ್ತಾಯ ಸಮಾರಂಭ: 


ಜಿಲಾ ಭಾರತ ಸೇವಕ ಸಮಾಜದ 
ವತಿಯಿಂದ ನಡೆಸಲ್ಪಟ್ಟ ಭಾರತ ಸೇವಕ 
ದಳದ ದಳಪತಿಗಳ ತರಬೇತಿ ಶಿಬಿರದ. 
ಮ:ಕ್ತಾಯ ಸವತಾರಂಭವು ತ 1ರಲ್ಲಿ 
ಭಾರತ ಸೇವಕ ಸಮಾಜದ ಅಧ್ಯಕ್ಷಂಾ' 
ದ ಶ್ರೀ ಮಣೇಲ” ಶ್ರೀನಿವಾಸ ನಾಯ್ಕ, 
ಎಮ". ಎಲ್‌. ಎ, ಅವರ ಅಧ್ಯಕ್ಷತೆ: 
ಯಲ್ಲಿ ಉರ್ವ ಕೆನರಾ ಹೈಸ್ಕೂಲಿನಲ್ಲಿ ಜ 
ರಗಿತು, ಗೌರವ ರಕ್ಷ ಹಠ ಚಲನಗಳಾ 
ದ ನಂತರ ಪ್ರಾರ್ಥನೆಯೊಂದಿಗೆ ಸಭಾ 
ಕಾರ್ಯಕ್ರಮವು ಆರಂಭವಾಯಿತು. ಫ್ರೀ! 
ಯಸ. ರಾಜಾರಾವು ಮಲ್ಯ ಬಿ ಎ,ಬಿ, 
ಎಲ”. ಅವರು ಸ್ವಾಗತ ಭಾಷಣ ಮಾಡಿ 
ದರು. ಶಿಬಿರಾಧಿಕಾರಿಯಿ-ಂದ ವಂದಿ ವಾ 
ಚನ, ದಳಪತಿಗಳಿಂದ ಪ್ರತಿಜ್ಞಾ ಸ್ಕಿ (ಕಾರ 
ಗಳ: ನಡೆದು'ದಳಪತಿಗಳಿಗೆ Suro 
ಟುಗಳನ್ನೂ ಬಹುವತಾನಗಳನ್ನೂ ಡ 
ಅಡ್ಕೈಯವರ ಹಸ್ತದಿಂದ ವಿತರಣೆ ಮಾ 
ಡಲಾಯಿತು ಡಾ: ಅಡ್ಕೆಯವರು ದಳ 
ಪತಿಗಳನ್ನು ಬೀಳ್ಕೊಡ:ವ ಭಾಷಣ ವತಾ 
ಡುತ್ತ ಶಿಸ್ತು ಸೇಟೂಧರ್ಮಗಳನ್ನ ವಿವ 
ರಿಸಿ ದಳಪತಿಗಳಿಗೆ ಹಿತವಚನ ಹೇಳಿ 
ದರು. ಶ್ರೀ ವಃಣೇಲ್‌ ಶ್ರೀನಿವಾಸ ನಾ 
ಯ್ಸು ರವರು ಭಾಷಣ ವಕಾಡುಪ್ತ ಭಾರತ 
6 ಸವತಾಜದ ಉಜ್ಜಿ (ಶಗಳು ಸೇವ 
ಕ ದಳದಮ ಹತ್ತ ಗ್ರಾ ವಾಂತರಗಳಲ್ಲೂ 
ಅವರು ನೀಡುವ ಸುಡು ಸೇವೆಗಳು 
ಮುಂತಾದುವನ್ನು ವಿವರಿಸಿದರು, ಸಾಂ 
ಸ್ಕೃತಕ ಕಾರ್ಯಕ್ರಮದ ನಂತರ ಧನ್ಯ 
ವಾದಾರ್ಪಣೆಯತಾಗಿ ಸವತಾರಂಭವುಕೊ 
ನೆಗೊಂಡಿತು, 


ಸ್ವೀಕಾರ 
ಅಭಿನಂದನ ಗ್ರಂಥ: ಕರ್ಣಾಟಕ ಪ್ರಾ 
ದೇಶಿಕ ಆಯುರ್ವೇದ ಸಮ್ಮೇಲನದ ಇ 
ಪೃತ್ತ ನಾಲ್ಕ ನೆ ಅಧಿನೇಶನ (ಮಂಂಗಳೂ 
ದಿ” ಪ: ಸಂದರ್ಭದಲ್ಲಿ ಪ್ರಕಟಿಸಿದ «ಆ 
ಭಿನಂದನ” ಗ್ರಂಥವು ನಮ್ಮ ಕೈ ಸೇರಿದೆ. 
ವಿಮರ್ಶೆ ಮುಂದಿನ ವಾರ. 





ಒಂದು ಹೊಸ ಪುಸ್ತಕ! 
ಪ್ರಕಟವಾಗಿದೆ!!! 


ತುಳು ಒಗಟುಗಳು 


ಚತುರೋಕ್ತಿಗಳಲ್ಲೂ ತುಳು ಭಾಷೆಯು 
ಸಿರಿವಂತ ಭಾಷೆಯೇ ಆಗಿದೆ. ತುಳು 
ಭಾಷೆಯಲ್ಲಿ ಪ್ರಚಾರದಲ್ಲಿರುವ ಕೆಲವು 
ಒಗಳುಗಳನ್ನು ಸಂಗ್ರಹಿಸಿ, ಪ್ರೀ! ಎಂ. 
ಪೌರಾಯಣನನರು, ಅವುಗಳ ಕನ್ನಡ 


ತರ್ಜುಮೆ ಸಹಿತ ಕಳುಹಿಸಿರುವರು. 
ಲ ಒಗಟುಗಳನ್ನು ಪುಸ್ತಕ ರೂಪನಾಗಿ 
ಪ್ರಕಟಿಸಲಾಗಿದೆ, 
ಪ್ರತಿಗೆ 26 ನಯೆ ಪೈಸೆ. 


ತೂ ಲಲ್ಲಿ ಜಾ ಪೃತಿ ತರಿಸುವನರು ತಿರಿ" 
ನಯೆ ಪೈಸೆ ಅಂಚೆಚೀಟಿನ್ನು ಕಳಿಸಬಹುದು. 
ವಿ.ಪಿ, ಕಳೆಸಲ್ಪಡುವುದಿಲ ಷ್‌ 
ಹಣವನ್ನು-- Kp 
ಮೆನೇಜರ್‌--- ಪ್ರಭಾತ, 


— ಇವರಿಗೆ ಕಳುಹಿಸತಕದು. 
CA 





ಪ್ರಜ್ಧಾತ 


ಎಂಬುದಾಗಿ 
ನಾವುಕರಣವನ್ನು 


“ಜೋವು ರಂಗಮೆ? 
ಹೆಣ್ಣು ಮಗುವಿಗೆ 
ಮಾಡಿದರು 


ಜೋವು ರಂಗಮೆ ಬೆಂಕೆ ನೀಗಿನಂತೆ 
ತೇಜೋ ಪ್ರಜ್ಮಲತೆಯಿಂದ ದಿನದಿಂದ 
ದಿನಕ್ಕೆ ಪ್ರವರ್ಧವತಾನಳಾಗಿ ಬಳೆದಳು, 
ಕೌಮಾರ್ಯವನ್ನು ದಾಟ ಶಾರುಣ್ಯದ 
ಹಂತಕ್ಕೆ ಕಾಲಿಕ್ಕಿದಳು. 

ಮನೋಹರವಾದ 
ವಿಶಾಲವಾದ ಅಕ್ಷಿಗಳು! ಮಾಟನಾದ 
ಎದೆ! ವಸಂತಖಯತ:ವಿನ ವಿಕಸಿತವಾ 
ಗುವ ಪುಷ್ಕೌ ಘದಂತೆ ಆ ಕಾಲದಲ್ಲಿ 
ಜೋವುರಂಗವೆಯ ಸೌಂದರ್ಯ 
ಪ್ರಭೆಯು ಯರೌವನದ ಸಮಾಗಮ 
ಕಾಗಿ ಉಕ್ಕಿಬರುವಂತಿತ್ತು! 

ಬೈಲಸೂಡವನಿಗೆ ಬಾಲಬೈ ರನನೆಂಬ 
ಸೋದರಳಿಯನಿದ್ದನಂ. ಬಾಲಬೈ ರನ 
ನ್ಯೂಜೋವು ರಂಗಮೆಯೂ ಒಬ್ಬರನ್ನೊ 
ಬ್ಬರು ಪ್ರೀತಿಸುತ್ತಿದ್ದರು, ಅವರ ಅನನ್ಯ 
ಪ್ರೆಣಯಿಗಳಾಗಿದ್ದ ಕು. ಆವರ ಪ್ರೇನ: 
ARNG ಮಾತ್ರ ಬೈಲಸೂಡನನ 


೬ 


ದೃಷ್ಟಿ ಸಥಕ್ಕೆ ಬಿದ್ದಿರಲಿಲ್ಲ, 


ಒಂದು ದಿನ ಬೈ ಲಸೂಡವ ತನ್ನ 
ಮಗಳು... ಜೋವು ರಂಗಮೆ-_ಇರುವ 
ಏಳು ಮಾಳಿಗೆಯ ಮೇಲಂತಸ್ತಿಗೆ ಹೊ 


ವುಂಿಖಕವುಲ! 


ದನು. ಆ ಸಮಯದಲ್ಲಿ ಜೋವು 
ರಂಗಮೆ. ತಾನು ತೊಟ್ಟುಕೊಂಡಿದ್ದ 
ರವಕೆಯನ್ನು ಬಿಚ್ಚಿ ಸುಂಚದ ಮೇಲೆ 
ಒಗೆದಿದ್ದಳು. ರೇಗಿ ಪ್ರವೇಶಿಸಿದ 


ಚೈಲಸೂಡನನ ದೃಸ್ಟಿ ತಟ್ಟನೇ ವ.ಂಚದ 


ಮೇಲಿರುವ ರವಕೆಯ ಕಡೆಗೆ ಹೋ 
ಯಿತು. 

ಸ್ತನಗಳ ಆಚ್ಛೊತ್ತಿದ ಭಾಗಗಳು 
ರವಕೆಯ ಇಕ್ಕಡೆಗಳಲ್ಲಿ ತುಂಬಾಯ 


ಮೊಗ್ಗೆ ಯಂತೆ ಉಬ್ಬ ರಿಸಿಕೊಂಡಿತ್ತು. 

ಆ ದೃಶ್ಯವು ಬೈ ಲಸೂಡವನ ಚಿತ್ರ 
ವಭ,ಮನನ್ನು ೦ಟುವತಾಡಿಶು, ಒಡನೇ 
ಆ SES, ಕಾವತಾವಿಸ್ಟನಾಗಿ ಹೋ 
ದನು. 

ಉಸ್ಕರಿಗೆಯನ್ನು 
ಕೆಳಗೆ ಬಂದನು. 

ಅನೈತಿಕ ಪಾನಚರಿತ ವರ್ತನೆ! ಅತಿ 
ಪ್ರೇಮದ ಆಂತರ್ದಾಹದಿಂದ ಅನನ 
ಮನಸ್ಸು ಒಂದೇ ಸವನೆ ಉಗದ್ಭ ಮಿಸ 


ಸರಸರನೇ ಇಳಿದು 


ತೊಡಗಿತು, ಆತವಿವೇಕವನ್ನು ಕಳೆದು 
ಕೊಂಡನು, ತನ್ನ ಬಯಕೆಯನ್ನು 
ಪೂರಯಿಸಲು ಆ ಮೂರ್ಜನೂ, ಕಾ 


ಮಾಂಧನೂ ಆದ ಬೈಲಸಣಡವ ಸಾವ 
ಕಾಶಮಾಡದೆ ನಿರ್ಧಾರವೊಂದನ್ನು ಕೈ 
ಕೊಂಡನು. 





ತುಳುಸಂಧಿಯ ಕತೆ: ೫೦. 


ಕಲ್ಪನಾ 


ತರಂಗ 


(ಕಾ. 9]....4--68ನೇ ಸಂಚಿಕೆಯಿಂದ ಮೂಂಂದುನರಿದುದು] 


ದೇಶವಿದೇಶಗಳ ಅರಸರುಗಳಿಗೆ ಓಲೆ 
ಗಳನು ಬರೆದು 

“ನನ್ನ ವರ್ಗದಲ್ಲಿ ನಾನು ನೆಟ್ಟ ಕಾಯಿ 
ಪಲ್ಯಗಳನ್ನು ನಾನ: ತಿನ್ನಬಹ:ದೇ?“. 
ಎಂಬ ಕ್ರಶ್ನೆಯನ್ನು ಹಾಕಿದನು 

“ನವ್ಮೂ ನಮ್ಮ ವರ್ಗದಲ್ಲಿ ನಾವು 
ಬೆಳೆಸಿದ ಕಾಯಿಪಲ್ಯಗಳನ್ನು ಹೊರಗೆ 
ಕೊಡದೆ ನಮಗೆ ಯಥೇಷ್ಟ ತಿನ್ನಬಹೆ 
ದು” ಎಂದು ಅರಸರು ಪ್ರತ್ಯುತ್ತರ 
ವನ್ನು ಕೊಟ್ಟರು, 

ಬೈಲಸೂಡವನಿಗೆ ಅಷ್ಟೇ ಬೇಕಿತ್ತು 

ಅರವುನೆಯ ವಂದೆ ತ ಡ ಚಸ್ಪ ರ 
ವನ್ನು ಹಾಕಿಸಿದನು. ತನಗೆ “ಮದುವ 
ಯೆಂದು ಜ್ಞಾತಿ ಬಾಂಧವ ಇಷ್ಟ ಮಿತ್ರ 


ರಿಗೆ ಹೇಳಿಕೆ ಹೊರಡಿಸಿದನು, ಚಿನ್ನಾ 
ಭ£ಣಗಳನ್ನು ವಪತಾಡಿಸಿದನ್ನು ಅಮೂ 


ಲೃವಾದ ಸೀರೆ ರವಕೆ ಮುಂತಾದ ವಸ್ತ್ರ 
ಭೂಷಣಗಳನ್ನು ಕೊಂಡಿಟ್ಟಿನು. 

ತಂದೆಯು ವತಾಡುತ್ತಿರುವ ಪೈಭವ 
ಪೂರ್ಣ ಸನ್ನಾಹ ಏರ್ಪಾಡುಗಳನ್ನು 
ಕಂಡು ಜೋವು ರಂಗವೆು ತಂದೆಯನ್ನು 
ಕೇಳದಳು; 

“ಆಪ್ಸೂ, ಇದೇಕೆಲ್ಲ ಗದ್ದ ಆವು? 

ಬೈಲಸೂಡವ ಉತ್ತರಿಸಿದನು; 

ನಿನಗೂ ನನಗೂ ಮಡುವೆ, 
ಮಗಳೇ 

ತಂದೆಯ ವತಾತಿಗೆ ನಿಷ್ಕಸಟಿ ಭಾವದ 
ಜೋವು ರಂಗಮೆ ಬೇಕೆಯೆೇ ಅರ್ಡ೯ಟ 
ದಳು, ಮಗಳಿಗೊಂದು ಮಂದಃ?” 
ಮಾಡಿದ ಮೇಲೆ, ವಿಧುರನಾಗೀ, 
ತಂದೆ ಕೂಡ ಎರಡನೇ ಮದುವೆಯೊಂ 
ದನ್ನು ಮಾಡಿಕೊಳ್ಳುವ ಹಂಚಿಕೆಯ 
ನ್ರು ತೊಟ್ಟಿ ರಬಹುದೇಬ:ದಾಗಿ ಅವಳು 
ಊಹಿಸಿದಳು, 

“ತಂದೆಯ ನನ್ನನ ಯಾರಿಗೆ 
ಮದಗುವೆವಾಡಿಕೊಡ:ಶ್ತಾರೆ? ನನ್ನ 
ಪ್ರಿಯಕರನಾದ ಬಾಲಬ್ಗೆ ಬೈೈನ ನನಗೆ ವರ 
ನಾಂಗಿ ಡೊರಕಬಹುಡದೆ!?*- ಹೀಗೊಂದು 
ಸಂದಿಗ್ಧ ವಿಚಾರಧಾರೆ. ತನ್ಮಧ್ಯೆ ಜೋವು 


ರಂಗಮೆಯ ಚಿತ್ರಸಟಲದಲ್ಲಿ ಮೂಡಿ 
ಅವಳನ್ನು ಗೊಂದಲಕ್ಕೀಡುನತಾಡದೆ 
ಇರಲಿಲ್ಲ. 


ಆದರೆ ೪ನಳ ಊಹನೆ ಹಾಗೂ ಹಂ 
ಬಲಗಳು ವೃರ್ಥವಾಗಿಕೊಳ್ಳುವ ಪ್ರಸಂ 
ಗವು ಕ್ಷಿಸ್ರದಲ್ಲೇ ಸನ್ನಿಹಿಕವಾಯೀ ೫, 

ವ:ರುದಿನ ಮುಂಜಾನೆ ಅವಳು 
ಬಾವಿಕಟ್ಟಿಗೆ ಮಂಖಮಜ್ಞನಕ್ಕೆ ಹೋ 
ದಳು. ಆವಾಗ ನೆಕೆಹೊರೆಯ : ಂಗ 
ಸರು ಒಂಗ ಡೆ ಗಂಂಪೂಗಿ ನಿಂತುಕೊಂಡು 
ಬೈಲಸೂಡನನ ಅನ್ಕಾಯಕ೭ವೂ ಅನೀ 
ತಿಕೇವೂ ಅದ ನರ್ತನದ ಕುರಿತು ಪರ 


ಸ್ಪರ ಕಟುವಾಗಿ ವಿಮರ್ಶಿ? ತೊಡಗಿ 
ದಣು, 
“ವು ಗಳನು ತಂದೆಯ ಮದುವೆ 


ಯಾಗುವ ಕ್ರಮಃ ಲೋಕದಲ್ಲಿ Wel?” 
ಎಂದು ಹಂಗಿಸಿದರು, 


ಹೆಂಗಸರ ವಕಾತನ್ನು ಜೋವು ೮೦ಗ 
ಮೆ ಕಿವಿಕೊಳವೆ ಮಾಡಿ ಅಲಿಸಿದಳು, 
ಅವಳು ಒನೆ್ಮೈಲೇ ಗರಬಡಿದಂತಾಗಿ 
ಬಿಟ್ಟಳು. ತಂದೆಯ: ದುರುದ್ದೇಶಪೂರಿತ 
ನಡವಳಿಕೆ ಅವಳಿಗೀಗ ಮನದಟ್ಟಾಗಿ 
ಕೊಂಡಿತು. ದಿಗ್‌ಭ್ರಾಂತಳಾಗಿ ದಡ 
ದಡನೇ ಹೋಗುತ್ತ ತನ್ನ ಏಳುಮಾಳಿ 
ಗೆಯ ಮೇಲಂತಶಸ್ತನ್ನೇ£ದಳು. ಹಾಸಿ 
ಗೆಯ ಮೇಲೆ ಉರುಳಿಕೊಂಡು ಕಂಗ 
ಳಿಂದ ಇಣ್ಣೀರ ಪ್ರವಾಹೆನನ್ನು ಸುರಿ 


ಸುತ್ತ ಬಿಕ್ಕಿ ಬಿಕ್ಕಿ ಕೋದಿಸಿದಳು, ವಿವಾ 
ಹವೆನ ತಪ್ಪಿಸು ವ ವತಾರ್ಗವನ್ನು 
ಹೋ. ಕಟ್ಟ ಕಡೆಗೆ ಅವಳ 


ಮಿದುಳಿಗೆ ಒಂದು ಉಪಾಯವು ಮಿಂಚಿ 
ಕೊಂಡಿತು. 

ತಂದೆಯನ್ನು ತನ್ನ ಬಳಿಗೆ ಕರೆದು 
ಅವನ ಮುಂದೆ ಈರೀತಿ ಬೆಸಗೊಂಡಳು:; 

“ಅಪಿ ಏಳುಮಾಳಿಗೆಯ ಮೇಲಂ 
ತಸ್ತಿ ನಲ್ಲಿ ಕೂತು ನೋಡುವುದಕ್ಕೆ ನನ 
ಗ್ಯಾವ ಅಂದ ಚಂದ ಉಂಟು? ಎರಡು 
ಮಣ ಕಂಚಿನಿಂದ ನನಗೊಂದೆು “ಸಾನ 
ದಿಗೆ” (ನೀಲಾಂಜನ)ಯನ್ನು ತಯಾರಿಸಿ 
ಕೊಡಿರಿ” 

ಬೈಲಸೂಡವ ಕೂಡಲೇ ಕಂಚುಗಾರ 
ರಿಗೆ ನಿರೂಪಕೊಟ್ಟ ನು. ಕಂಚಃಗಾರರು 
ಎರಕಹೊಯ್ದ ಸುಂದರವಾದ ದೊಡ್ಡ 
ನೀಲಾಂಜನವನ್ನು ರಚಿಸಿಕೊಟ್ಟ ರು. 
ಬೈಲಸೂಡವ ಆದನ್ನು ಮಗಳಿಗೆ ಒಪ್ಪಿ 
ಸಿದನು. 

ನಾಳೆ ಮದುವೆಯಾದರೆ ಇಂದು ಹೀಗೆ 
ನಡೆಯಿತು; 

ಜೋನು ರಂಗಮೆ ತನ್ನೆ ಅಂತರಂಗದ 
ನರಚ:ರಿಕೆಯೊಬ್ಬಳ ವನಿ:ಖಾಂತರ ಹೊ 
ರಿಗಿನಿಂದ ನಾಲ್ಕರು ದಾಂಡಿಗರನ್ನು ಕರ 
ತ£ಸಿಕೊಂಡಳು. ಥೈಲಿ ಹಣ ಕೊಟ್ಟು 
ಮೊದಲಾಗಿ ಅವರ ಕೃ ಬೆಚ್ಛಗೆಮಾಡಿ 
ದನು. ಬಳಿಕ ಅನರಿಗೆ ಈ ರೀತಿ ಹೇಳಿ 
ದಳು; 

“ಏಳುಮಾಳಿಗೆಯ ಮೇಲಂತಸ್ತಿನ 
ಮೇಲೆ ನೀಲಾಂ ಜನವೊಂದರುತ್ತದೆ, 
ಅದನ್ನು ಹಲಸಿನ ಪೆಟ್ಟಿಗೆಯೊಳಗೆ ಇಡಿರಿ. 
ಮಧ್ಯಾಹ್ನ ಸಮಯ:ದಲ್ಲಿ ನೀಲಾಂಜನ 
ವಿರುವ ಪೆಟ್ಟಿಗೆಯನ್ನು ಹೊತ್ತುಕೊಂಡು 
ಹೋಗಿ ಸಮುದ್ರಕ್ಕೆ ಎಸೆದು ಬನ್ನಿರಿ ? 

ಜೋವು 60ಗಮೆ ಅದೇ ಪರಿಚಾರಿ 
ಕೆಯ ಕೈಗೆ ಓಲೆಯೊಂದನ್ನು ಕೊಟ್ಟು, 
ಅದನ್ನು ತನ್ನ ಪ್ರಣಯ: ಯಾದ ಬಾಲ 
ಬೈ ನನಿಗೆ ತಲಪಿಸಿದಳ:. 

ನೀಲಿ ಪತ್ತಲವನ್ನು ಉಟ್ಟ ಳಃ; ಜರಿಯ 
ಕುಪ್ಪಸವನ್ನು ತೊಟ್ಟಳು. ಬಗೆಬಗೆಯ 
ಚಿನ್ನಾಭರಣಗಳನ್ನು ಧರಿಸಿದಳು. ಶುರು 
ಳಗೆ ಮಲ್ಲಿಗೆಯ ಹೂಾದಂಡೆ ಮ:ಡಿದಳು, 
ಮದುಮಗಳ ಶೃೈಂಗಾರವಾದಳು. ಶರು 
ವಾಯ ನೀಲಾಂಜನದೊಳಗೆ ನುಸುಳಿ 
ಕೊಂಡು ಅದರ ಬಾಯ" ವಂಚ್ಛೆದಳು, 
ಜೋವು ರಂಗಮೆ ನಿ ಲ?ಂಜನದೊಳಗೆ 


8, 051963 


{4 


ಅಡಗಿ ಕೂತ:ದ್ದನ್ನು ಯಾರೂ ಅರಿ 
ಯರು! 

ಮಧ್ಯಾಶ್ನ್‌ ಸಕಾಲದಲ್ಲಿ. ಆ ನಾ 
ಲರು ದಾಂಡಿಗರು ಬಂದು ನೀಲಾಂಜನ 
ವನ್ನು ಹಲಸಿನ ಪಟ್ಟ//ಯೊಳಗ ಇಟ್ಟರು- 
ನೀಲಾಂಜನ ಸಮೇತ ಪೆಟ್ಟಿಗೆಯದನ್ನು 
ಹೊತ್ತುಕೊಂಡು ನೆಟ್ಟಗೆ ಹೋಗಿ ಅದ 
ನ್ನು ಸಮುದ್ರಕ್ಕೆ ಎಸೆದರು! 

ಬಾಲಬೈ ೭ನ ತನ್ನ ಪ್ರೇಯಸಿಯ 
ಓಲೆಯಲ್ಲಿ ಬರೆದ ನಿರ್ದೇಶನದನ್ವಯ 
ಕಾರ್ಯಪ ಸ್ರವರ್ಶ್ಕನಃ ಗಿದ್ದ ನು. ವ:ಡಿವಾಳ 
ನೊಬ್ಬನ ಛದ್ಮನೇಷವನ್ನ ಕೊಟ್ಟು 
ಸವ ಸೆ ಕಿನಾರೆಯ ಬಟ್ಟೆ ಒಗೆಯಂ 
ತ್ರಿದವನಂತೆ ನಟಿಸುತ್ತ ಕಣ್ಣಲ್ಲಿ ಕಣ್ಣಿಟ್ಟು 
ಕಾಯ: ತ್ರಿದ್ದನು, ಕೊಂಚ ಹೊತ್ತಿನಲಿ 
ಹೆಟ್ಟಗೆಯಂ “ತನ್ನ ಕಡೆಗೆ ತೇಲಿಕೋಡು 
ಬರಂವುದು ದೃಗ್ನೊಚರಿಸಿತು. ಅದನ್ನು 
ಹಿಡಿದು ದಂಡೆಯ ಮೇಲಕ್ಕೆ ಎಳೆದು 
ಕೊಂಡು ತಂದನು, 


ನೀಲಾಂಜನದ ಉದರದೊಳಗೆ ಅರ್ಥ 
ಮೂಲಛಃ ೯ವಸ್ಥೆಯ ರುವ ಜೋವು ರಂ 
ಗಮೆಯನಂ 'ಬಾಲಬೈ ರನ ಹೊರತೆಗೆದು 
ಉಸ:ಬಿನ ಮೇಲೆ ಮಲಗಿಸಿದನು. ಆವ 
ಳಿಗೆ ತಕ್ಕ ತೈತ್ಕೊ (ಸಚಾರವನ್ನು ಮಾಡಿ 
ದನು. ತುಸು ನಿವಿ.ನಗಳು ಕಳೆದ ವೆಂ (ಲೆ 
ಜೋವು ರಂಗಮೆ ಚೇತರಿಸಿ ಎದ್ದು 
ಕೂತಳು, ಮತ್ತೆ ಕಾಲಹರಣವನ್ನು 
ಮಾಡದೆ ಇಬ್ಬರೂ ಆ ಸಳವನ್ನು ತ್ಯಜಿಸಿ 
ಎತ್ತಲೋ ನಣ್ಮರಿಯಕಾದರ:! 

ಜೋವು ರಂಗಮೆ ಮತ್ತು ಬಾಲಬೈರ 
ನರು ತಮ್ಮ ಜೀವನದಲ್ಲಿ ಬಂದೊದಗಿದ 


ವಿಪತ್ತನ್ನು ದಾಂಟಿ ಪಾರಾದರು. ಅನು 
ಗುಣವಾಗಿ ಒಂದಾನೊಂದು ಪರನ 
ಡನ್ನು ಸೇರಿದರು. ಸು ಕ್ಸಿತವಾದ ನೆಲೆ 
ವೀಡನು Es ಪ್ರಣಯ 


ಗಳು ಸಹಜೀವನದೊಂದಿಗೆ a ಸತಿ 
ಪತಿಗಳಾದರು! 


ಎಂ. ನಾರಾಯಣ್ಕ 
ಮಂಗಳೂರು. 


em ೯೬೦೪/೭೧ 


SAFETY MATCHES: 





(6 | 9 
ಸನ್‌ಫ್ಲವರ್‌ 
ಬೆಂಕಿಪೆಟ್ಟಿಗೆಗಳು 


ಹಿಂದ್‌ 
ಬಂದರ, 


ಮೆಚ್‌ ಡಿಪೋ 
ನುಂಗಳೂರು. 


ವಜ್ರವನ್ನು ಕತ್ತರಿಸುದೊಂದು ಕಲೆ 
ಇದಕ್ಕೆ ಅಕಿ ಹೆಚ್ಚಿನ ಕೌಶಲವಿರಬೇಕು, 
ಕಲ್ಲು ಗಳಲ್ಲೆ ಲ್ಲಾ ವಜ್ರ ವು ಎಷ್ಟೊಂದು 
ಅನರೌಲ್ಯ ಪೋ ಅಷ್ಟೇ ಗಟ್ಟಿಯೂ 
ಹೌದು! "ಅಕ್ಕಿ ಅತಿ “ಹೆಚ್ಚಿ ನ ಹ 

ರುವುದು ಮಾತ್ರವಲ್ಲದೆ, ನ ನಾಶ 
Rp. ಕಳೆದ 3000 ವರ್ಷ 
ಗಳಿಂಗಲೂ ಅದರ ಸ್ಥಾನವು ಅದ್ದಿ ತೀಯ 
ವಾಗಿದೆ. ಇದನ್ನು ನಡೆಯುವದಕ್ಕುಗಿ 
ನಡೆದ ಕೊಲೆಗಳೂ, ಕಾದಾಟಗಳೂ 
ಇಷ್ಟಾದರೂ ಅನನ್ನು 
ಧರಿಸುವುದಕ್ಕೆ ಂಶ 
ಬಹು ಎಂುಂದಿಗೆ 


ಅಸಂಖ್ಯಾತ! 

ನೋಡಿ ಆನಂದಿಸಿ 

ಹೆಚ್ಚಿನ ವಿಷಯಗಳು 
ಮುದ ದಂ, 

"ಕೊಟ್ಟ chuodds ನಜ, ದೊರ 
ತದ್ದು ಭಾರತದಲ್ಲಿ, ಅದೂ ಪ: ಟೂವತ್ತು 
ಶತನಾನಗಳ ಹಿಂಜಿ, ಆದರೆ, ಆವರಿಸ್ಟರ್‌ 

್ಯ್ಯಂನಲ್ಲಿ ವಜ್ರ ವನ್ನು ಕತ್ತಶಿಸುವ ಕಲೆ 
ಯಖ ಆರಂ ಜನಕಕ 1556: ೪, ಅಂದಿ 
ಫಿಂದ ಜಗತ್ತಿನ ಬೇರಾವ ಚ ಡಚ್ಚ 
ರನ್ನು ಈ ಕಲೆಯಲ್ಲಿ ಸೋಲಿಸಿಲ್ಲ. ಅವರ 
ಕಲಾಸಿದ್ಧಿಯನ್ನರಿತೇ ಆಫ್ರಿಕದ ಹಾಗೂ 
ತಗ ನಜ್ರಗಳನ್ನೆಲ್ಲೂ 17 ಹಾಗೂ 

8ನೇ ಶತಮಾನಗಳಲ್ಲಿ ಅಲ್ಲಿಗೇ ಕಳೆಸ 
ಸ ಕ್ತಿತ್ತು. 

ಆದಿಯಲ್ಲಿ ಭಾರತದಿಂದ ಬರುತ್ತಿದ್ದ 
ವಜ್ರಗಳು ಮಧ್ಯಪ್ರಾಚ್ಯದ ಮೂಲಕ 
ಬರು. ತ್ತಿದ್ದ ವು. ಪೋರ್ಚುಗೀಸರು ಭಾರತ 
ದಿಂದ "ಯೂರೋಪಿಗೆ ಬರಲು ಸಮುದ್ರ 


ಮಾರ್ಗವನ್ನು ಕಂಡುಹಿಡಿದ ಮೇಕ 
ವಜ್ರಗಳೆಲ್ಲಾ ಪೋರ್ಚುಗಲ್ಲಿನ ರಾಜ 


ಧಾನಿಯಾದ ಲಿಸ್ಬನ್ನಿ ನ ಹಾದಿ ಹಿಡಿದವು, 
ಮುಂದೆ ಸೆ ಸ್ಪೇನ್‌ ಭನನ ಪೋರ್ಚುಗಲ್‌ 
ಫಳತಡ ಮಗೆ, ವಜ್ರದ ವ್ಯಾಪಾರಿ 
ಗಳ ನಡುವೆ ಕದನವಾಗಿ ಸೋಜ (161 
ಗಳೆಲ್ಲೂ ಸ್ವತಂತ್ರ ವಾಗಿದ್ದ ಅಮಸ್ನರ್‌ 
ಡಾಂನ ಹ ದಿ ಡಿದರು. 11ನೇ 
ಲೂಯಿಯ ಒಂದು ಕರಾರಿನ ಪ್ರಕಾರ 
ಫ್ರುನ್ನಿನಲ್ಲಿದ್ದ 75 ವಜ್ರ ನಿಷ್ಣುತ ಫ್ರೆಂಚ 
ರನ್ನೂ ಆಮಸ್ವಂ"ಡ್ಕಾ ೦ಗೆ ರವಾನಿಸಿ 
ಬಿಟ್ಟ. ಅದಕ್ಕೆ ಟೆಮಸ್ಸ ರ್‌ ಡಾ ನ ವಜ್ರ 
ಕಲೆಗೆ ನಿಜವಾದ BRE: ಬಂದದ್ದು 


187026 ದಕ್ಷಿಣ ಅಫಿ)ಕಾದಲ್ಲಿ ವಜ್ರ 
ಗಳ ಗಣಿಗಳನ್ನು ಕಂಡುಹಿಡಿದಾಗ. 


ಕೇವಲ ಹದಿನೆಂಟಿ. ವಯಸ್ಸಿನ ಸೆಸಿಲ್‌ 
ಜಾನ್‌ರೋಡ್‌್‌ ಎಂಬ ಡಚ್‌ ಯುವಕ 
ನು ವಜ್ರ ಸಂಬಂಧವಾದ ಸ ಪಾರಕ್ಕಾ 


ಗಿಯೇ ದಕ್ಷಿಣ ಅಫ್ರಿಕದೂಲ್ಲಿ “ಡೀ 
ಬೀರ್‌ aa ಎಂಬ-:ಸಂಸ್ಥೆಯೊಂದ 
ನ್ನ್ನ TENE 


"ಜಗತ್ತಿನ ಒಟ್ಟು ಉತ್ಪನ್ನದ 96% 
ರಷ್ಟು ವಜ್ರಗಳು ದಕ್ಸಿಜಣ *ಫ್ರಿಕದ 
ಕಾಗೆ, ಅಂಗೋಲಾಗಳ ಗಣೆಗಳಲ್ಲಿ 
ಯೇ ದೊಗಕುವುವು. 

ಎರಡನೆಯ ಮಹಾಯುದ್ಧದ ಕಾಲ 
ದಲ್ಲಿ ಶತ್ರುಧಾಳಿಗೆ ಗುರಿಯಾದ ದೇಶ 
ಗಳಲ್ಲಿ ನೆದರ್‌ಲೇಂಡ್ಸ್‌ ಸಹಾ ಒಂದು. 
ವಜ್ರ ಸರಿಣತರಲ್ಲಿ ಅನೇಕರು ಸತ್ತೋ, 
ಓಡಿಹೋಗಿಯೊ” ಕೇವಲ 500 ಕ್ರಿಯಾ 
ಶಾಲಿಗಳು ವತಾಶ್ರ ಉಳಿದುಕೊಂಡಿದ್ದರು, 


ಸುಡ್ರಿ ವವಶಾತ್‌, ವಜೈಕೈಗಾರಿಕಾ 
ಕೇಂದ್ರಗಳಿಗೆ ಹಾನಿ ತಗಲಿರಲಿಲ್ಲ. 
ಯ:ದ್ಧಾನಂತರದಲ್ಲಿ, ಅನ 1400 


ಕೇಂದ್ರಗಳಲ್ಲಿ 12,000 ಕ್ಯಾಕಿಟ ವಜ್ರ 


6 


ಮೊದಲನೇ ವಜ್ರ ದೊರೆತುದು ಭಾರತದಲ್ಲಿ! 
ಆದರೆ, 


ಆಮ್‌ಸ್ಪರ್‌ಡಾಂ ನಗರವು 
“ವಜನಗರ''ವೆನಿಸಿದೆ. 


ವಜ್ರ ಗಳನ್ನು ಶ್‌ ರಿಸಲು ವಜ್ರ ವನೇ ಸರಿಯಾದ ಸಾಧನ ಎಂದು ಹೇಳುವಂತೆ 


ಚ ವಜ್ರ ಗಳನ್ನು ಕತ್ತ 228 


ಸ್ಥಳನೆಂದೂ ಆ ದು. 


ವಜ್ರ ಗಳನ್ನು 


ಆಮ್‌ಸ್ಟರ್‌ಡಾಂ ನಗರವೇ ಸರಿಯಾದ 


ಸರಿಯಾಗಿ ಕತ್ತರಿಸಿ, ಎಲ್ಲರ 


ಕಣ್ಣು ಗಳನ್ನೂ ಕುಕ್ಕುವಂತೆ ಬಾಜು ಚಾ ಇಲ್ಲಿ ಅನೇಕ ಹಗೆ 


ಳಿ ದ ಚಿಳೆಮಿಬಂವಿದೆ. 


ಸ ಸ್ತ ನಗರಕ್ಕೆ, «ವಜ್ರ ನಗರ? ವೆಂಬ 


ಸರುಬಂದಿದೆ 
ಗೆಳಿದವು. ಅವುಗಳ ಕಾರ್ಯ ಇನ್ನೂ ಟು ಫ್ಲೋ ರಂಟೈನ", ಕೆಯಿ 
ಅಪೂರ್ಣವಾಗಿಯೇ ಇರು ದರಿಂದ ಮತ್ತೆ ನಾರೀ, ಜಂಟ”, ಜ್ಯೂಬಿಲಿ ಮತು 
ಎ ಸ ಕಿ ಕ ಹಾಡೆ 
ಡಚ್ಚರು ಗ್ಗೆ ಢನ:ನಸ್ಸಿನಿಂದ ಕಾರ್ಯ ತೆ ಎಂಬಿನೇ ಮಃ:ಂತಾದುವೇ 


ಈ ದೃಢನಂನೋರಥಕ್ಕೆ ತಕ್ಕಂತಹ ಫಲ 
ವೂ ಸೊಂಕಿತ. 1958ರಲ್ಲಿ ಆಮಸ್ತರ್‌ 
ಡ್ರಾಂನ ವಜ್ರ ಕೈಗಾರಿಕೆಯ ಆದಾಯವು 
28,000,000 ಡಾಲಂ"ಗಳಿದ್ದ ದು, 
1960ರಲ್ಲಿ ಆಸಂಖ್ಯೆಯು40,588 “00 
ಗಳಷ್ಟಾ ಗಿದೆ ದಿನೇ ದಿನೇ ಗಿರಾಕಗಳು 
ಏರು ತ್ತಲೇ ನಡೆದಿದ್ದು, ವಜ್ರ ನ್ಯಾಪಾರ 
ದಲ್ಲಿ ದಿನ ಸ್ವರ ರ್‌ಡಾ, Rr pa 


ಹೊಂದದ . ದೇಶವೇ ಜಗತ್ತಿನಲ್ಲಿಲ್ಲ. 
ಜರ್ಮನಿ, ಫ್ರಾ ನ್ಸ್‌, ಮ ಂಥೈಪಾ ತ್ರಿ ಚ್ಯ, 
ಇಂಗೆ ಡ್‌, ಸ್ಮಿಜರ ೌರೇಂಡ್‌ ಮೊದಲಾ 


ದಂವುಗಳೆಲ್ಲಾ "ಆ ಸಲ್‌ ಡ್ಯಾಂ ಖಾ 
ಯಂ ಗಿರಾಕಿಗಳು. ಆದರೈ ಇಲ್ಲಿನ ಬಜ್ರ 
ಗಳಲ್ಲಿ ಸೇಕಡಾ ಬಹು ಹೆಚ್ಚಿನ ಭಾಗವು 
ಅನೆರಿಕಾ ಸಂಯುಕ್ತ ರಾಷ್ಟ್ರಗಳಿಗೆ 
ರಫ್ತಾಗುತ್ತಿದೆ. 

ಜಗತ್ತಿನ ಅತ್ಯಂತ ಹಿರಿಯದರಿಂದ 
ಹಿಡಿದು. ಅಶ್ಕಂತ ಕೆರಿಯ ವರೆಗಿನ 
ವಜ್ರಗಳು ಇಲ್ಲಿನ ತಜ್ಞರ ಕೈಚಳಕದ 
© EEE 'ಅತ್ಯ ಂತ ಕೆಕಿಯ 
ದೊಂದು ವಜ! ಅದೆಷ್ಟು ಸುಟ್ಟ ಜಿಂದಕಿ, 
ಅದನ್ನು ಷುಗಿಸಲ: ಮೂರು ತಿಂಗಳಾ 
ದವು, "ಮುತ್ತು ಆದು ಹಿಡಿತ ಶನಿ ಜಾರಿ 
ಕೊಂಡಾಗ, ಅದನು ಗ್‌ 


ad 
ಅತ್ಯಂತ ಶಕ್ತಿಯ: ತವಾದ ಸೂಕ್ಷ್ಮದರ್ಶಕ 


ವನ್ನಿಪಯೋಗಿಸ” ಕಾಯಿಕ. ಆದರೆ 
ಅದರ ಪ್ರಕಾಶ! 

ಜಗತ್ತಿನ ಪ್ರಳೆಯಂಭಯಂಳರ 
ದುರಂತಗಳಿಗೆ ಕಾರಣಗಳ:ದ ಮರಾ 
ವಜ್ರಗಳ ವತಾದರಿಗಳೆಲ್ಲಾ ಇವೆ. 
ಹೋಪ ಡೈಮಂಡ್‌, ಷಾ ಆಫ್‌ 
ಸರ್ಸಿಯಾಾ, ಹಿಲೆರ್ಣಫ್‌, ಗ್ರಾಂಡ್‌" 





ಆ ಮಹಾವಜ್ರಗಳ:! 

ಹೋಪ ಡೈವ:ಂಡ್‌ನ ದುರ್ದಾಂತ 
ಕಥೆಯು ಆರಂಭವಾದದ್ದು 1471ರಲ್ಲಿ 
ಆ ವಜ De ಬರ್ಗಂಡಿಯ 
ಡ್ಯೂ ೦೯: ಚಾ ಲ ನಕಗ್ಗೊಲೆ ನಡೆದ, 
ಆ ನುಡಾರತ್ನವು' ಜನ ಫಡ ಲೂ 
ಯಿಯ ಕಿರೀಟನನ್ನಲಂಕರಿಸಿತು. ಮೊ 
ದಲ್ಲು ವಜ್ರಗಳಿಂದ ಅಲಂಕರಿಸಿಕೊಳ್ಳು 
ತ್ರಿದ್ದವರು ಗಂಡಸರೇ, ಅದ: ಈಚೆಗೆ 
ಗು ಸರಿಗೆ ಕು ಚ್ಛು ಹಿಹಸಿತ:! 


ಶ್ರಿ (ರಂಗಪಟ್ಟ ಹ ದೇವತಾ ವಿಗ್ರಹದ 
ಹತು © ರಾರಾಜಿಸುತ್ತಿದ್ದ ಅನಾಲ್ಯ 
ವಜ್ರ ನೇ (ಓರ್ಲೋಫರ್ಫ' “(Orloff) 
ಫ್ರೆಂಚ್‌ ಸೈನಿಕನೊಬ್ಬನು 
ಕದ ನು. ಅವನು ಪ್ರಯಾಣ ಮಾಡು 
ತ್ತಿದ್ದ ಹಡಗಿನ ಕ್ಯಾಪ್ಟನ್‌ ಲೋಭಪ್ರಭಾ 
ವಿತನೂಗಿ 
ಕದ್ದ ನು. ಅದನ್ನು ರಷ್ಯಾದ ರಾಜಕುವತಾ 
ರನು ಚಕ್ರವರ್ಕಿ ಕೇಥರೀನಳಿಗಾಗಿ 
500,060 ಡಾಲರ"ಗಳಿಗೆ ಕೊಂಡು 
ಕೊಂಡನು, 194-1/2 ಕ್ಯಾರೆಟ್‌ ತೂಕದ 
ಆ ವಜ್ರವನ್ನು ಸಕ್‌ ನರಿಷ್ಟಾರಕ್ಕಾಗಿ 
ಅಮಸ್ಸ ರ್‌ ಡಾಂಗೆ ಕಳುಹಿಸಲಾಯಿತು. 
ಸಹಾ ಭಾರತನ್ಸೆ 
ಮತ್ತೊಂದು ಅನರ್ಫ್ಯ ರತ್ನ! 
10: ಕ್ಯಾ ಕಿಟಿನ ಆ ವೆಜ್ರ 
ಡ್ಕಾ ಜು ಫರಿಷ ಸ ರಿಸಲ್ಪಟ್ಟಿ ಹೆಸ 
ಅದು ಬ್ರಿಟಿಷ" ಸಾವತ್ರಾ ಜ್ಞಿಯ 
ಕಿರೀಟದಲ್ಲಿ ೦:ರಾಜಿಶು ತ್ರದ, ಇದರ 
ಚರಿತ್ರೆಯಲ್ಲಿ ಸದ್ಯಕ್ಕೆ ಯಾವ ಘಟನೆ 
ಯೂ ಸ್‌ ರೂ, ಒಂದು ಕಾಲದಲ್ಲಿ 
ಇದು ಇದೆ ಡಿಯೆಲ್ಲಾ ರಕ್ತದ ಕಾಲುವೆ 
ಹರಿದಿದೆ ಎಂಬ ವಜೃ ಇದು 


ತೋಟನೂ ರ್‌ 
ಸೇರಿದ 


ಈಗ 
ರತ 
A 


ಜ್ಞ ವರ್ಷ 


ಬನ 





ರಲ್ಲಿಸ್‌-ಉಸಾ-ಓರಿಯಂಟ್‌ ಫೇನುಗಳು-ಕಿರ್ಲೊಸ್ಕದ ಪಂಪು 
ಸೆಟ್ಟು ಗಳು-ಎಸ್ಸೆ ಸ್ಫೋಸ್‌ ಶೀಟ್ಸ್‌, ಪೈಪುಗಳು ಮತ್ತು ಫಿಟ್ಟಿಂಗು 
ಗಳು-ಮೆಟ್ರಕ್‌ ತೂಕ ಮತ್ತು ಅಳತೆಯ ಸಲಕರಣೆಗಳು-- 


ಸ೦ದರ್ಶಿಸಿರಿ:__ 


ದಿ ಜನರಲ್‌ ಇನ್ನೆ ಸಿಮೆಂಟ್‌ ಎಂಡ್‌ ಕಮ್ಮರ್ಶಿಯಲ್‌ 
ಕೊರ್ಪೊರೇಶನ್‌ ಸ್ರ್ಯಾವೇಓ್‌ ಲಿನಿಟಿಡ್‌, 


ರಿಜಿಸ್ಟರ್ಡ್‌ ಆಫೀಸು: 





ಉಪೇಂದ್ರ ಬಾಗ”, ಉಡುಪಿ. 
ಸೇಲ್‌, ಡಿನಾರ್ಟಮೆಂಟ್‌: 
ಲ್ಸ ಡಿಪಾರೀ ಶ್ರೀ ರಾಮಕೃಷ್ಣ ಬಿಲ್ಲಿಂಗ್ಸ್‌, ಉಡುಪಿ, 


ane 


೫, ರಿ..6..1963,: 


ಇದನ್ನು 


ಸೈನಿಕನಿಂದ ಕಾನು ಅದನ್ನು ಸ 


*ಮಶೈಂ*' 
ಬೆ 


ವರೆಗೆ ಒಂದೇ ಒಂದು ಬಾರಿ ಮಾರಾಟ 
ವಾಗಿದೆ. ಆದರ ಬೆಲೆ 5,000,000 
ಡಾಲರ್‌ಗಳು. ನೆಪೋಲಿಯನ್ನನ ರತ 
ಖಚಿತ ಖಡ್ಡದಲ್ಲಿ ವೆ:ರೆದ ರೀಜೇಟ್‌ 
ವಜ್ರದ ಬಿಲೆ 3,000,000 ಡ ೮೦” 
ಗಳು, ಇವೆಲ್ಲಾ ಅಮಸ್ಸರ" ಡ್ಯಾಂನಲ್ಲಿ 
ಸರಿಷ್ಟರಿಸಲ್ಪಟ್ಟವು, 

ವಜ್ರವನ್ನು ಕತ್ತ೦ಸುವದು ಸಾವತಾ 
ನ್ಯ ವಿಷಯನಲ್ಲ. ಕತ್ತರಿಸುವ ಮೊದಲು 
ಆದರ ಬಗ್ಗೆ ಅನೇಕ 3೦ಗರ್ಳುಳ ಚಿಂತನೆ 
ನಡಿಯೇಃತ್ತ ಡೆ, ಕತ್ತರಿಸಿದಾಗ ಮೂಲ 
ವಜ್ರದ ಸುಮಾರು ನೂರನೆಯ ಒಂದು 
ಭಾಗದಷ್ಟು ನಷ್ಟವಾಗಿ ಹೋಗುತ್ತದೆ, 
ನಿಜ ಹೇಳಬೇಕೆಂದರೆ ಒಂದು ಕಲ್ಲು 
ವಜ್ರನೆನಿಸಿಕೊಂಡಮಾಕಶ್ರಕ್ಸೆ ಅದಕ್ಕೆ 
ಬೆಲೆ ಹುಟ್ಟುವುದಿಲ್ಲ, 'ದನ್ನು ಕತ್ತರಿ 
ಸಿರುವ ಚಾತುರ್ಯ ಅದರ ನಕೌಲ ್ಯವನೆ, "ರಿ 
ಸುತಡೆ ಆಮಸ್ಸರ"ಡ್ಯಾಂನ tuo 
ಪ್ರಮುಖ ಕಾರ್ಯಾನೆಯು 
ತನ್ನ ಕಾರ್ಲಾನೆಯ ನ ವಜ್ರದ ಹಡಿ, 


(ಆ 


ದತಿ ವಜ್ರ 


ಯನ್ನು ಅಲ್ಲಿನ ಒಂದು ಆಸ್ಪತ್ರೆಗೆ ದಾನೆ 
ವತಾಡ:ತ್ರಜಿ, 

ಒಂದು ವಜ್ರವನ ಕತ್ತರಿಸಲು 
8 ದಿನಗಳಿಂದ 2 ವಾರಗಳ ತನಕ ತಗಲ 
ಬಹುದು, ನಂತೆಗ್ಯ ಅದನ್ನು ಗ್ರಾಮ 
ಫೋನಿನ ತಿರ:ಗಂವ ತಟ್ಟಿಂ ಸುಂತಣ 


ಸೀಧನವೊಂದರ ಮೇಲೆ ಅವರು ನಿರೀ 
ಕ್ಬಿತ ಪ್ರಭೆಯ ಬರ:ವ ವರೆಗೂ ಇಡ 
ಲಾಗುವುದು. ನೆದರ್‌ ಲೇಂಡ್ರಿನ ಕಲವ 
ರಿಗೆ ಈ ವಜ್ರ ಕೆಲಸ ವಾಂಶೀಕವಾಗಿ 
ಬಂದಿದೆ, ಅಸ್ಲಿ ಹುಡುಗರು 15ನೇ 
ವಯಸ್ಸಿನಲ್ಲಿ ಇದರಲ್ಲಿ ತೊಡಗುವರೆಂದು. 
ಕಿಳಿದ:ಬಂದಿಜಿ, 

ವಜ್ರಕ್ಕೆ ಎಷ್ಟು ಮುಖಗಳಿನೆ, ಎಂದು 
ಸಾಮಾನ್ಯವಾಗಿ ಎಲ್ಲರೂ ಕೇಳುವ 
ಪ್ರಶ್ನೆ. ಸಾವತಾನ್ಯದ್ದಕ್ಕೆ 16 ಮಂಂಖ 
ಗಳೂ ಉಸ್‌ ಷ್ಟವಾದದ ಕ್ಲೆ 58 ಮುಖ 
ಗಳೂ ಇರು ತ್ರನೆ " ಅಮಸ್ಟರ್‌ ಡ್ಯಾಂ 
ನಲ್ಲಿ ಕತ್ತ ರಿಸಲ್ಪಡು ವ ಎಜ್ರಗಳ ಎಲ್ಲಾ 
ಮುಖಗಳೂ ನಿಮಾನ ಅಳತೆಯ ವಾಗಿ 
ರುತ್ತವೆಂಬ:ದು ಒಂದು ಆತಿಶಯ! 

ಕತ್ತರಿಸುವ ದಾ ನನ್ನ್ನ ಇರುವ ವಬ್ರವು 
ಆಮಸ್ಟರ್‌ ಡ್ಸ್‌ಂನ ಹಸ್ತಕುಶಲಿಗಳ ಕೈ 
ಚಳಕಕ್ಕೆ ಸಿಕ್ಕಿದಾಗ ಆದರ ಪ್ರಕಾಶ 
ನೂರು ನಟ್ಟು ಹೆಚ್ಚಿರುತ್ತದೆ! 


ಮೂನುಗಾರಿಕೆ ಅಭಿವೃದ್ಧಿ 

ಮೊನ:ಗಾರಿಕೆ, ಮತ, ಚೋಪಾಸಕೆ 
ಮತ್ತು ವಿದೇಶ ಫು, ಗಳ ಕಾರಾ 
ಕ್ರಮವು ರಾಷ್ಟ್ರದಲ್ಲಿ ಓಟತಂಪ ಟಕ ಮತ್ತು 
ಇ ಸೈವ. ಬದ್ದ ಜು ಆ ಮುಂದುವರಿಯ: x 
ವಗರ ಕೇಂದ್ರ ಸರಕಾರವು ಕೋ 
ರ್ಪೊರೇಕನ" ಒಂದನ್ನು ರಚಿ ಸಲು ನಿರ್ಧರಿ 
ಸಿದೆಯೆಂದ: ಭಾರತ ಸರಕಾರದ ವ:ತ್ಯ್ಯ 
ಅಭಿವೃದ್ದಿ ಸಲಹೆಗಾರ ಶ್ರೀ। ಗೋಪಿ 
ನಾಥ ಓಳ್ಳೆ ಯ:ವರಿ ಇದೇ 3 ತಾ. ೪ರಂದು 
ಮಂಗಳೂರಲ್ಲಿ ಪತ್ರಿಕಾ ಪೃತಿನಿಧಿಗಳೊ: 
ಡನೆ ಮಾತನಾಡು ತ್ರ ತಿಳಿಸಿದಾರೆ. 
ಮರ್ತ್ಯ ವ್ಯವಸಾಯಕ್ಕೆ ಸಂಬಂಧಸಟ್ಟಿ. 
ಸರ್ವಸಾಧಾಲಣ ಎಲ್ಲಾ ಕುಶಲ ಹ: 
ಕ್ರಮಗಳಿಗಾಗಿ ಕೊಟ್ಟ ಮತ್ತು ಮುಂಬ 
ಯಗಳಲ್ಲಿ 114 ಲಕ್ಷ ರೂಪಾಯಿ ವೆಚ್ಚ. 
ದಲ್ಲಿ ತಸಜೇತಿ ಕೇಂದ್ರಗಳನ್ನು ರಚಿಸ 
ಉಗುವುದೆಂದೂ ಅವರು ತಿಳಿಸಿರುವರು.. 


ಪ್ರಭಾಶ ಜಿ 











ಜಾ 4 
= 


AER. pe 
ಬ್ರಹ್ಮೀಭೂತರಾದ 
ಸ್ಕಾನಿೊ ನಿತ್ಯಾನಂದರವರು, 
ಸ್ವನ ನಿತ್ಕಾ ನಂನರ ವಿಗ್ರಹೆನನ್ನು 
ಪ್ರತಿಷ್ಠಾ ಓ॥ಳಕುವ. ಹಾಗು ಹೊನ 
ದೇವ:ಲಯವನ್ನು ಉದ ಟ್ರಸುವ ಭನ್ಯ 
ಸಮಾರಂಭವು ಕಳೆದ a 296ಂಡು 
ಎಬ ಗ ಕಕತ ಅತ್ಯಂತ ಮೈಭ 


ಯು:ಗ್ಮಿವಾಗಿ ನಜೆಯೀಕ, ಊರ 
ವೂರ ಸಾವಿರಾರು ಮಂದಿ ಈ ಉತ್ಸವ 
ದಲ್ಲಿ ಭಾಗವಹಿಸಿದ್ದಲ್ಲದೆ, ಮಹಾರಾಷ್ಟ್ರದ 


ಮುಖ್ಯಮಂತ್ರಿ ಶ್ರೀ ಕನ್ನನತ್ಯಾರ್‌, 
ಕೇರಳದ ಮುಖ್ಯಮಂತ್ರಿ ಶ್ರೀ| ಆರ್‌, 


ಶಂಕಂ"ಗ ತಲು ಉಪಸ್ಕಿ ತರಿದೆರು, 
ಪ್ರತಿಷ್ಮಾನ :ಹೋತ್ಸ ವದಂವಃ ವಾಶ 

ಶಾಡುತ್ತ EY ಚ! ್ಲಮ್ಯಾರ್‌ ರವರು, 
ke 


,ಬೂಜಿಯವರನ್ನು ಅನ:ಸರಿ:' 
ಟ್ರೀ ಜು ಬಯಂಸೆ ನಿನುಗಿದರೆ ಮಶ 
ರಾಷ್ಟ್ರದ ರುವ rಣೆೇಕಪೇಯ:ಲ್ಲ ಅವ 
ರ) Vk ಸು ದಿ ಹಾಗ: ರಚನಾತ್ಮಕ 
ನನ್ನು ಅನುಸರಿಸಿರಿ. ಧರ್ಮ 

ಶಾಲೆ ಮಂಂಂಶಾವ 
ಗ 
ನೆನಸನ್ನು 


ಜನಿರಉನಸಯೋಗಸ 

ಸ್ಕಾವಿೋಜಿಯನರ 

ಸ: ಯೆ:ಗೊಳಿಸಿರಿ' ಎನ- ಶ ಸ್ಲೂಮೂ 
ಆ... 


೪ ಐ 
ಹ ಅ 





ಕು ನು ಷ್ಫ 


7. ಮುನುಷ್ಯನ ತಲೆಯಲ್ಲಿ ಸರ್ವ 


ಸಾವತಾ ನ್ಯವಾಗಿ ಒಂದು ಲಕ್ಷ ಕೂದಲು 


ಗಳಿವೆ, 

2, ಮನ:ಸ್ಯನ ದೇಹದಲ್ಲಿ ಒಂದು 
ಲಕ್ಷರಕ್ತ ವಾಹಿನಿಗಳಿವೆ. 

3. ಬೆಳೆದ ಮನುಷ್ಯನ ದೇಹದಲ್ಲಿ 
ಪ್ರತಿ ಸೆಕುಂಡಿಗೊವೆಸ್ಮ ಒಂದು ಕೋಟ 
ಹೋರ ಗು ಸಾತ ಗಳತ್ತ ಮತ್ತು 
ನಿರ್ಮಾಣವಾಗುತ್ತ ಕ 

4, ಇರೋಗ್ಯವ ಕ ವ:ನ:ಹೈನ ದೇ 
ಹದ ಸ್ಮ ರ ಶಾಖ ಸ 4 F. ಆಗಿದೆ 

5. ಮನುಷ್ಯನೊಬ್ಬನ ತಲೆಯಲ್ಲಿ 
120 ಚದರ ಅಂಗಲಗಳಷ್ಟು ಕೂದಲು 
ಬೆಳೆಯುವ ಸ್ಥಳವಿದ್ದು, ಎಪ್ಪಶ್ತು ವರ್ಷ 
ಗಳ ಕಾಲದಲ್ಲ 1ರ ಪೌಂಡ:ಗಳಷ್ಟು 
ಕೂದಲ: ಬೆಳೆಯವುದು. 

6 ಆರೋಗ್ಯವಂತ ವ:ನ:ಷ್ಯನ ನಾಡಿ 
ಬಡಿತ ನಿಮಿಷಕ್ಕೆ 72. 

7. ಮನ ಸ್ಯ ದೇಸವು ದಿನ ಒಂದಕ್ಕೆ 
20 ಔನ್ಸ್‌ ನೀರು, ಒಂದು ಔನ 
ಅಂಗಾರಾಮ್ನ ಮತ್ತು ಒಂದು ಔನ 
ಇನ್ನಿತರ ನಿರುಪಯುಕ್ತ ಪದಾರ್ಥ 
ಹೊರಚೆಲ್ಲುತ್ತದೆ. 

8, ನುನುಷ್ಯನ ದೇಹದಲ್ಲಿ 500 
ಬೇರೆ ಬೇಕೆ ಗಾತ್ರದ ಸ್ನಾಯುಗಳಿವೆ, 
ದೆಃಕ್‌ದ ಭಾರದ ಏಳನೇ ಮೂರು ಭಾಗ 
ದಷ್ಟು ತೂಕದ ಸ್ನ ಯಬಗಳಿನೆ, 

9, ಮನು ಷ್ಯನು ನಿಜಕ್ಕೂ ದೇಹದ 
ವಿಶ್ರಾಂತಿಗಾಗಿ ಮಲಗದೆ ಮಿದುಳಿನ 
ವಿಶ್ರಾಂತಿಗಾಗಿ : ೨೫ಗುತ್ತಾನ್ನೆ ನೊ! 
ಡುನ- ಆಲೋಚಿಸುವ. ವತಾತನಾಡುವ 


ಪ್ರಭಾಶ 


ಎಲ್ಲೂ ಕ್ರಿಯೆಗೆ ಮಿದ:ಳೇ ವೇ 
ಆದುದರಿಂದ ವಿ:ದುಳಿಗೆ ವಿಶ್ರಾಂಕಿ 
ಮುಖ್ಯ. 

10. ಒಲ ಕ 
ದಿನಕ್ಕೆ 1,000 ಬಾರಿ ಕ್ಸ 


ಹು ವತಾಡು ತ್ತಾನೆ ನೆ. 


ನ್ಯ ನ; 
ಗಳಿಂದವಿ ಹಂ 
ill ಕಣ್ಣಿನ ಚಲನ ವಲನ ನಿರ್ದೇ 
ಶಿಸಲು ಆರು ಸ್ನಾಯ ಕುಂಗಳಿವೆ, 


12, ಮನ ಸೃನ ಮುಖದಲ್ಲಿ 36 
ಸ್ಲಾಯಂಗಳಿವೆ 

13. ಸರ್ವಸ:ಧಾಣ ವ:ನುಷ್ಯನ 
ಕೈದಯವು ನ್ರತಿದಿನವೂ100,800 ಸಲ 
ವಿಂಡಿ ಯುತ್ತದೆ, ಪ್ರತಿದಿನವೂ ಓಂದು 
ವ್ಯಾಗನ್‌ ತುಂಬುವಷ್ಟು ರಕ್ತವನ್ನು 
ಪಂಪು ವತಾಡುತ್ತದೆ. 720 ಟನ್‌ ಭಾರ 
ವನ್ನು ಒಂದಡಿ ಸಕತ; ತ್‌ ಎಷ್ಟ 
ಬೇಕೋ ಅಸ್ಟು ಶಕ್ತಿಯ ನ್ನು ಅದು ಪ್ರತಿ 
ದಿನವೂ ಉಪಯೋಗಿಸುತ್ತ ಹಿ. 


14. 25 ನಾಟ್‌ನ ಬಲ್ಲ ನ್ನು ಉರಿ 
ಸಲು ಬೇಕಾದ ವಿದು ಚ್ಛಕ್ತಿ ಶ್ಲ ರಿ ಸ್ರ 
ಷ್ಯ ನ ದೇಹದಲ್ಲಿದಡೆ ಇಲ್ಲವೇ ನೀರು 
ಜು ನಾಲ್ಕು ದೊಡ್ಮ ಪಾತ್ರೆ ಗಳನ್ನು 
ಬಿಸಿವತ ಡೆ:ವಪ್ಕ ವಿಂದತಿ ಶಿ a; 


15, ಸಾಮಾನ್ಯ ಮನುಸ್ಯನು ತನ್ನ 
ಜೀವಿಶಾನಧಿಯಲ್ಲಿ 62 ಟನ್ನುಗಳಷ್ಟು 
ಆಹಾರವನ್ನು ಸೇವಿಸುವನು. ಅಲ್ಲದೆ 
19 ಸಾವಿರ ಗೆಲನ" ಗಳಷ್ಟು ದ್ರವವನ್ನು 
ತನ್ನ ಗಂಟಲೊಳಗೆ ಹೊಯ್ಯುವನ:, 

ಸಂಗ್ರಹ; ಉಮೇಶರಾವ*, 
ಎಕ್ಕಾರ್‌, 





ಕಾಂಇಗಾಡಿನಲ್ಲಿಶ್ರೀ ನಿತ್ಯಾನಂದ ಪ್ರತಿಷ್ಠುಮಹೋ 


ಡೇನಾಲಯ ವ ನ್ನು 
as 0 2 A 
ನಿನೀಸಿದ ಭಕ್ತಜನರ ಸಾಧನೆಯ: 
ಕೂಂ೫ಂಗಾ? ನ ಈ: 


೯ಟ್ರಸದ ಹಾಗು 
ಹ 
ನ 


ಅಭಿನಂದಿಸಿ, 

ತ್ರಿಕ ಕೆ ಲೇಜನ್ನು ಸ್ಥಾಹಿನಲ ತಗೆ 
ಕ ಅರ್ಧದಷ್ಟು. ನೆರವ ನ 6೯ 
ದಿಂಜ ಎತ್ತಿಕೊಡ: ನ ೪೮ವಸೆಯನ್ನಿ ತ್ರರ: 


ದೇವನೂ ನೆ ಒತು 


ವಿಗ್ರಹ ಥಿವರ್ತಾ 
) 





ನ RTT ಣಿ 


ಗರ್‌ 
ಪೈ EGER RA 


ಜಿಲ್ಲ ಗೆ ಸಕ್ಸ ಕಾ ಆಮದು 
ಯೆ 
ಗು 
~ | ಇಳೆ 4.9 ಶು ~ ಇನ 
ಅಭಾವನ ಲ್ನ ನಿ ಲರ್ರಸಿ ತಾತ್ಕಾಲಿಕ 
೫ಲಚೆಕೆಗೂಗಿ 200 ಟನ್ನುಗಳಷ್ಟು ಸಲ್ಪಿಕಿ 
ಇಲ್ಲಿಗೆ ಬಂದ ದೆ. ಅದನ್ನು ಜನತೆಗೆ 
ಕಂಚಲಾಗ: ವುದ: ಡಿ ಎಂದು ದ್ರ ೫. 
ಜಿಲ್ಲುಧಿ೮ಾ೧ ಶ್ರಿ| ಸಿ.ಜೆ. ನದ್ಮನಾಭ 


ಬ ೃಭಾನಿಕ ಸಕ್ಕರೆಯ 


ನರು ಹೇಳಿಕೆಯ ನ್ನು ಕೊಟ್ಟು ್ರ 
ಮಂಡ್ಯ ಸಕ್ಳರೆ ಕಾರ್ಯಾನೆಯಂಂದ 100 
ಬನ್ನು ಮುತ್ತು ಪಾಂಡ:ಪುಗದ ಕಾರ್ಯಾ 
ನೆಯಿ:ಂದ 100 ಟನ್ನು ಹೀಗೆ 200 ಟನ) 
ಗಳಷ್ಟು ಸಕ್ಸರೆ- ಎಜಿಲ್ಲೆ ಗೆ ಆವದ್‌ ಗಿದ 
ಅದನ್ನು ಸೌ ಚ್ಚ ಸೆಂಟ್ರಲ್‌ 
ಕೊಟಆಪರೇಟಿವ್‌ ಹೋಲ್‌ಸೇಲ್‌ 
ಸ್ಟೋರ್‌ ಸ್ವೀಕರಿಸಿ, ಎಲ್ಲು ತಾಲೂಕ: 


ಕೊೋ-ಆಹರೇಟನ” ವಾರ್ಕಟಂಗ" ಸೊ 


ಸೈಟಗಳಿಗ ಸಂಚಲಾಗೇವುದು. ಈ 
ಸೊಸೈಓಗಳು ಶಮ್ಮ ಪಾಲಿಗೆ ಬಂದ 
ಸಕ್‌ ಬ ರೆಯ:ನ್ನು ಕೃ ಸಿ ಸಹಕಾರ ಸಂಘಗ 
ಳಿಗೆ ಉನ ರ್ನಿಡುವವು, ದಿನ 
ನಿಶ್ಯದ ವ:ನೆಳ ಉನಯೆಣಗ ಕೂಗಿ 
ರಾಗಾ 


೫89608: 1925. 








ಣಳ್ಸೈ ಧನೆಸಹೂಯ:ವಿ ವಿಸ್ತಿದ್ದ 5೦ಬಾ 
ಖಯಿ:ಯು ಶ್ರೀ! ಬಾಬ: ಭಾಯಿ ಮೆಹತಾ 
ರವರು ಕೊಲೇಜ" ನಿರ್ಯಾಣ ಬೇಕಾ 
ಗುವ ಶೇಕಡ: 50೯೫; ಧನನನ:; 
ನ:ಕಾರಾಸ್ಟ್ರದಿಂದ ಐಂತಿಗಯೆ:ತಿ ಕೊ 
ಡುವ ಅಶ್ಮಾ: ನೆಯೂಯ: ತ್ರಾ, ಅದಕ್ಕೆ 
ತನ್ನ ವಾಲಾಗಿ ರೂ 5000ಗಳನ್ನ 
ನೀಡಿದರು. ಎ ಕಾಣಾ 
ವಸಿ 
WE 
ETT ಗಥ 
ಸಕ್ಸ ರೆಯ ನ್ನು ಕೆಲೊಗೆ ರೂ. 1-20 
ರಂತೆ ವಸಾರಲಾಗುನುದಿದ್ದು ಒನೈೊಗೆ 
ಒಂದು ಕ.ಟ ಂಬಳ್ಳೆ 1 ಕಿಲೋ ಸಕ್ಕರೆ 


- 
ನೀಡಲಾಗ:ವುದೆಂಡ. ಜಲಾ ಸೀಸ 
೪ 


ವರು ತವ ೬ (ಳಿಗಯ ) ರೆ 
p ಎ 
ಉಗಾರ” ಸಳ್ಸೃರೆ ಕಾರಾನೆಯಿಂದೆ 
ಜಿಲೆ ಗೆ 300 ಬನ ಬರಃವುದಿದಂ 
ಇದನ್ನು ಕಿಯೋಗೆ 1 25೮ಂತೆ ವತಾರ 
ಲಾಗುವುದು ಮನೆಗಳ ದಿನಥಿತ್ಯದ 
ಖರ್ಜ೯ಗೆ ೫೦ಚುವಂತೆ ಈ ಕ್ಕ ಯಂದ 


ನೀಡಲಾಗಂವುಬಂ. 
ವ್ಯಾಪಾರಿಗಳನುು. ತಕಶಿಲಾರಣ ಆ 
ಶಿ 4 ೦ 
ರಿಸುವರು ಎಂ ಜಿಲ ಧಿಕಾರಿಗಳು 
ಳಿಸುತ್ತ, ಸಕ್ಸರೆಯ: ಅಭಾನವಾಗಿದೆ 
ಎಂಬ ಗಾಬರಿಗೆ ಯಾನ ಕಾರಣವೂ 
ಇಲ್ಲ ಎಂದು ಹೇಳಿರುವರು. 


ಬೇಳ ಕೊಲೆ ಧ್ರ 


ಬೇಳ. ಗ್ರಾಮದ 
ವಿಂಬವರ ಸೊಲೆಗೆ ಸಂಬಂಧಸ 
ಪೂನಾಳ ಶಂಭಟರ ನಿರ:ದ 
ಅ 


ಪೃಕರಣ ಸೆಶನ್ಸಿಗೆ 
ಅಪ್ಪ ವಮುುಕಾರಿ 
ಸಟು ಶ್ರೀ! 
ಪೋಲೀ 
ಒದಹಾಬರತಾವಹರಾ ಬಾನ: ಬಾರ್ಜಭ ಹಾಸು 


ses 198.8, 


ಔಚ ಇ2 


111 LANL 1111, 111. 


(Seheduied Sank) 
Registered and Head Office: 


Ganapathy High School Road, MANGALORE {Musore State) 


ಸೆ 
EBC ಇ ಗು ಆ ನಷ ಸಜಾ 


IN MYSORE: MANGALORE, PUTTUR, 


11012161: 0, 


CHIRMAGALUR, BANGALORE, BIRU Hand SHIRAL, 


iN KERALA: 


MANJESHWAR, KUMBILA 


, KASARA GOD, 


0೬೫೫೬೩೫೦1೫, ಬಸ and MALAPPURAM. 


ALL TYPES OF BANKING BUSINESS 17811510181 


& 
ATTRACTIVE INTRREST 
lates Offered on Your DBepssiis 
Deposits kxceed Rupees ONE CRORE. 


ಜಯಲಕ್ಷ್ಮಿ ಬೇಂಕ್‌. ಲಿಮಿಟೆಡ್‌ 


ಪ್ರಧಾನ ಕಚೇರಿ: ಮಂಗಳೂರು. 


ಸಾಪನೆ: 1923), 
ಯ“ 


ಮೈಸೂರು ಮತ್ತು ಕೇರಳ ರಾಜ್ಯದಲ್ಲೆಲ್ಲಾ ಬ್ರಾಂಚುಗಳು 
ಒಟ್ಟು ಕೇವಣೆಗಳು ಒಂದು ಕೋಟಿ ರೂಪಾಯಿಗಳಿಗೂ ಮಿಕ್ಕಿವೆ. 





ತಾ, 5..68 1968 


ಸರು ಬಾರತ ಶಿಕ್ಷ ನಿಯಮದ 302 
ನೇ ಕಲಮಿನನ್ವಯ ಅಪಾದನಾಪತ್ರ 
ಸಮರ್ಪಿಸಿದ್ದು, ಮೊಕದ್ದಮೆಯನ್ನು 
ಸೆಶನ್ಸ್‌ ವಿಚಾರಣೆಗೆ ಸಬ" ಮೆಜಿಸ್ಟ್ರೇಟ 
ರು ಗುರಿಪಡಿಸಿದ್ದಾರಾಗಿ ಗೊತ್ತಾಗಿದೆ, 


ಮೇ ದಿನಾಚರಣೆ 

ದ. ಕ. ಜಿಲ್ಲಾ ಕಮ್ಮೂನಿಸ್ಟ್‌ ಪಕ 
ಹಾಗು ವಿವಿಧ ಟ್ರೇಡ್‌ ಯೂನಿಯನ್‌ 
ಗಳು ಶಾ. 1ರಂದು ಮಂಗಳೂರಲ್ಲಿ 
ತಿನ್ನೋ ದಿನ'ವನ್ನು ಆಚರಿಸಿದ:ವು. ಕೆಲಸ 
ಗಾ:ರ ಮೆರವಣಿಗೆಯೊಂದು ನಗರದ 
ಮುಖ್ಯ ಬೀದಿಗಳಲ್ಲಿ ಸುತ್ತಾಡಿ ಸಾಖ:ಂ 
ಕಾಲ ಕೇಂದ್ರ ಮೈದಾನನ್ನು ಸೇರಿ ಅಲ್ಲಿ 
ವೈಸೂರು ವಿಧಾನ ಸಭಾ ಸದಸ್ಯ ಶ್ರೀ! 
ಎ, ಕೃಷ್ಣಶೆಟ್ಟರ ಅಧ್ಯಕ್ಪತೆಯ: ಲ್ಲಿ ಸಾರ್ವ 
ಜನಿಕ ಸಭೆ ಜರಗಿ, ಮೇ ದಿನದ ಮಹ 
ತ್ವದ ಕುರಿತುಭಾಷಣಗಳಾದುವು. ಹೊಸ 
ತೆರಿಗೆ ನೀತಿಗೆ ವಿರೋಧ, ಬಂಧಿತ ಕಮ್ಯೂ 
ನಿಸ್ಸ್‌ ಮುಖಂಡರ ಬಿಡುಗಡಿಗೆ ಒತ್ತಾ 
ಯ, ಮಂಗಳೂರಲ್ಲಿ ಮೆಡಿಕಲ್‌" ಕೊ 
ಲೇಜಿನ ಸ್ಥಾ ನನೆ ಚಿನ್ನದ ಕೆಲಸಗಾರರಿಗೆ 
ಯೋಗ್ಯ ಪರಿಹಾರ ಮುಂಕಾದ ಕೇಳಿಕೆ 
ಗಳನ್ನು ಮುಂದಿಟ್ಟು ಕೆಲವು ಠರಾವು 
ಗಳು ಸಭೆಯಲ್ಲಿ ಮಂಜೂರಾದ:ವು, 





ಈ ಚಿಹ್ನೆಯು ನಿಮಗೆ, ಯೋಗ್ಯತೆಯ ಮತ್ತು 
ಯಾಗಿದೆ. 
ಗು ದಿತಿಷ್ಠ ರೀತಿಯ (34 ನಿಧಾನ 


Fe ade ಹೆಸ ಅಲೆ and dp ಳ್ಳ 
[3 ಶ್ರಾಸಾಹ ಸೀನಿಯಿ ಹರವ 


ಯೊಂದು ಸ್ಟಿಂ 


ಗಳಿಂದ ಪೂರ್ಣಗೊಂಡ ನಂತರ, ದೀರ್ಫ ಬಾಳಿಕೆ 
ಮಾಡಲ್ಪಟ್ಟರುವುದ ನ. 
ಕರಯರಿನ ಹ ಓರ ಲ ಜ್‌ ಚ ಹ ಗ 


ಕರೋ ಕಗ ಅ ಅ ಇ ಲ್ಸ ಇ ಜಾ ಇ 


ಗಾಗಿ “ಶೋಟ್‌ ಪೀನಿಂಗ್‌' 
ರಿಂದ ಉಪಕರಣಗಳಲ್ಲಿ ಮತ್ತು 
ಯಲ್ಲಿ ಪೂರ್ಣ ನಿರ್ದೋಷವಾಗಿರುವ 
ನಸೆಯುನ್ನೂ ಇದು ಫೆ 

ನಂಬಿಕೆಗರ್ಹವಾದ 
ಗಳ ಮೇಲೆ 


ಗಾ ಸೆ 


ನ 
ಸಗ 


ಅಕ್ರಂ? 


ಖಾ 


ನಿಂ ಬ ಗಿ ತರುತ್ತಿದೆ. ನಮಾ 
ನೀನೆ ORE es HE gr 
ಭರವಸೆಯಿಡಬಹುದು. 


"ಕಲ್ಪನಾ ಥಿಯೇಟರ್ಸ್‌? 
ಉದ್ರಾ ಏನೆ 
ಉಡ:ಪಿ ಶ್ರೀ ರಾಮಕೃಷ್ಣ ಥಿಯೇಃ 
ಟರ್‌, ಲಿವಿಟಿಡ್‌ ಇವರು ಸುವತಾರು 
3 ಲಕ್ಷಕ್ಕೂ ಮಿಕ್ಕಿದ ವೆಚ್ಚದ ನಿರ್ಮಿ 
ಸಿದ ಆತ್ಯಾಧುನಿಕ ಸೌಕರ್ಯವನ್ನೊಳ 
ಗೊಂಡ ಕಲ್ಪನಾ ಥಿಯೇಟರ್ಸ್‌ ಇದರ 
ಉದ್ಭಾಟನೆಯು ಇತ್ತೀಚೆಗೆ ಉಡುಪಿ 
ಯಲ್ಲಿ ಡಾ| ಓಟ. ಎವರ್‌ ಎ, ಪೈಯವ 
ರಿಂದ ನಡೆಯಿತು. ಕಂಠತೆನಿಯ ಮೆನೇ 
ಜಿಂಗ್‌ ದೈರಿಕ್ಸ ರ" ಶ್ರೀ! ಎ ಜೆ. ಆಲೆ 
ಯವರು ಸ್ವಾಗತಿಸಿ ಜ್ಯೊಂಟ್‌ ಮೆನೆ 
ಜಿಂಗ್‌ ಡೈರೆಕ್ಟರ್‌ ಶ್ರೀ| ಪಿ ಶೀನಶೆಟ್ಟರು 
ಧನ್ಯವಾದಗಳನ್ನರ್ಪಿಸಿದರು. 


ಶ್ರೀ ಮನ್ನತ್‌ ಪದ್ಮನಾಭನ್‌ ರಿಗೆ 
ಸತ್ಯಾ ರಕೂಟಗಳು 


ಕೇರಳದ ಜನನಾಯಕ ಶ್ರೀವ:ನ್ನತ್‌ 
ಪದ್ಮನಾಭನವರಿಗೆ ಕಳೆದ ಶಾ. 1ರೀದು 
ಮಂಗಳೂರು ನವಭಾರತ? ದೈನಿಕದ 
ಪ್ರಕಾಶಕ ಶ್ರೀ! 7ಂಜೀವ ವಿ. ಕುಡ್ವರು 
ಒಂದು ಭೋಜನಕೂಟಿವಿತ್ತು ಸತ್ಕರಿಸಿ 
ದರು. ಈ ಕೂಟದಲ್ಲಿ ಭ:ಷಣವತಾ 


ಡುತ್ತ ಶ್ರೀ ಮನ್ನತ್‌ರವರ: “ಭಾರತದ 
ನೆಲದಲ್ಲಿ ಹುಟ್ಟಿ ಬಳೆದಂ, ಭಾರತದ ಅನ್ನ 


ಪ್ರತಿ 





ಆ ಗ 
ASN 


ತ್ರಿ ಭರ 








ವನ್ನುಂಡು, ಏದೇಶಿ ಕ್ರಾಂತಿಕಾರಿ ತತ್ತ 
ಪ್ರತಿಪಾದಕರಾಗಿ ಭಾರತಂ ಶ್ರೇಷ್ಮಪರಂ 
ಸರೆಯ ನ್ನು ತುಳಿದು ಮೇಲೇಳಲು ಪ್ರಯ 
ತ್ಲಿಸಂತ್ರಿರುವ ಕವ್ಯೂನಿಸ್ಟರಿಗೆ ಭಾರತ 
ದಲ್ಲಿ ಸ್ಥಾನವಿಲ್ಲದಂಶಾಗಬೇಕು. ಈ 
ಥ್ರೇಯ ಕೇರಳದಲ್ಲಿ ಪ್ರತಿಫಲಿತವಾಗಿದೆ; 
ಆದು ಇನ್ನು ಭಾರತದಾದ್ಯಂರ ಹರಡ 
ಬೇಕು” ವಮಂಖಂಂತಾಗಿ ಹೇಳಿದರು. "ನವ 
ಭಾರತ' ಸಂಪಾದ ಶ್ರೀ! ವಿ. ಎಸ್‌. 
ಕುಡ್ವರ: ಸ್ವಾಗತಿಸಿ ಅಂತ್ಯದಲ್ಲಿ ಶ್ರೀ 
ಸಂಜೀವ ವಿ. ಕುಡೈರು ಧನ್ಯವಾದಗ 
ಳನ್ನಿತ್ತರಂ. 

ಶ್ರೀ ಮನ್ನೆಶ” ಪದ್ಮನಾಭನ" ಮತ್ತು 
ಅವರ ಪರಿಪಾರದವರು ಆ ನಂತರ 
ಮರೊ!ಟಳಿಯ ಕೆನರಾ ವ್‌ ಶೋಪಿಗೆ 
ತೆರಳಿ ಅಲ್ಲಿಯ ವಿವಿಧ ಯಾಂತ್ರಿಕ 
ಚಟುವಟಕೆಗಳನ್ನು ವೀಕ್ಷಿಸಿದರು. ವರ್ಕ 
ಶೋಪಿನ ಮೆನೇಜಿಂಗ" ಡೈರೆಕ್ಟಂ" ಶ್ರೀ! 
ಶ್ರೀನಿವಾಸ ವಿ. ಕುಡ್ಕರು ಅತಿಥಿಗಳನ್ನು 
ಬೇಕೆ ಬೇರೆ ವಿಭಾಗಗಳಿಗೆ ಕರೆದೊಯ್ದು 
ವಿವರಣೆ ನೀಡಿದರು. 

ಸಿಂಡಿಕೇಟ್‌ ಬೇಂಕೆನವರು ನಗರದ 
ಕೇರಳ ಸವತಾಜಿದವರೊಂದಿಗೆ ಅದೇ ದಿನ 
ಸಂಜೆ ಬೇಂಕಿನ ಹಂಸನಕಟ್ಟೆ ಬ್ರಾಂಚಿ 
ನಲ್ಲಿ ಶ್ರೀ! ಮನ್ನತ್‌ ಪದ್ಮನಾಭನ್‌ ರವರ 


000689೯ 129144 1೪208 


ಕಕ ಕ ತ 
ತತ ಗತ 
ಕಕ 


ಅ 


6 








ಶಾ. 8... ₹1968 


ಗೌರವಾರ್ಥ ಒಂದು ಸತ್ಯಾರಕೂಟಿ 
ಏರ್ಪಡಿಸಿದರು. ಶ್ರೀ ಬ. ಎ. ಪೈಯ 
ವರು ಸ್ವಾಗತಿಸಿ, ಶ್ರೀ ಮನ್ನೆಶ್‌ರನರೆ 
ವೈಶಿಷ್ಟ್ಯಪೂರ್ಣ ವ್ಯಕ್ತಿತ್ವದ ಕ:ರಿತು 
ಶ್ರೀ। ಕೆ. ಕೆ. ಪಿ ಮೆನನ್‌" ಮತ್ತು ಡಾ| 
ಎಂ ವಿ. ಚುರಿಯ:ವರು ವತಾತನಾಡಿ 
ದರು. ಶ್ರೀ! ಮನ್ನ ಶ್‌ ೮ವರಂು ತಮ್ಮ 
ಭಾಷಣದಲ್ಲಿ ಸಂಕುಚಿತ ಪ್ರಾಂತೀಯ 
ಹಾಗು ಜಾತೀಯ ಭಾವಗಳನ್ನು ತೊರಿದಂ 
ಪೂರ್ಣಾರ್ಥದಲ್ಲಿ ಭಾರತೇಯರಾಗಿ ಬಾ 
ಳಲಂ ಜಿನತೆಗೆ ಕರೆಯಿ:ತ್ತರು, ಕೊನೆಗೆ 
ಬೇಂಕಿನ ಶಾಖಾಮೆನೇಜರ್‌ ಶ್ರೀ।|ಎಚ್‌. 
ಡಿ, ಎಸ್‌. ಪೈಯವರು ವಂದನಾರ್ಪಣೆ 
ಗೈದರು. 


ಲ 

ಹೊಸ ವಿದೇಶ ವಿನಿಮಯ 

ವಿಭಾಗದ ಆರಂಭ 

ಸಿಂಡಿಕೇಟ್‌ ಬೇಂಕಿನ ಹೊಸ ಸಾಧನೆ 
ಯಾದ ವಿದೇಶ ವಿನಿಮಯ ವಿಭಾಗ 
ವನ್ನು ಕಳೆದ ಶಾ. 29ರಂದು ಸಂಜೆ 
ಉಡುಪಿ ಕಲ್ಪನಾ ಥಿಯೇಟರಿನಲ್ಲಿ ಸೇರಿದ 
ಸಾರ್ವಜನಿಕ ಸಭೆಯಲ್ಲಿ ಡಾ! ಟಿ. ಎಂ. 
ಎ. ಪೈಯವರು ಉದ್ರ್ರಾಟಸಿದರು. ಕೇರ 
ಳದ ಜನನಾಯಕ ಶ್ರೀ! ಮನ್ನತ್‌ ಪದ್ಮ 
ನಾಭನ್‌ರವರು ಮುಖ್ಯ ಅಕಿಥಿಗಳಾ 
ಗಿದ್ದರು, ಬೇಂಕಿನ ರೈರಿಕ್ಟರರಲ್ಲೊಬ್ಬ 
ರಾದ ಶ್ರೀ। ಎನ್‌ ಎಸ್‌". ಪ್ರಭುರವರು 
ಸಭಾಧ್ಯಕ್ಸತೆ ವಹಿಸಿದ್ದರು, 


ವಿವೇಕಾನಂದ ಶತಾಬ್ದಿ ಸಮಿತಿಗೆ 
ಸಿಂಡಿಕೇಟ್‌ ಬೇಂಕಿನ ನೆರವು 

ಬೆಂಗಳೂರಲ್ಲಿರುವ ವಿವೇಕಾನಂದ 
ಶಶಾಬಿ ಸಮಿತಿಯ ಕಾರ್ಯಕಲಾಪ 
ಗಳಿಗೆ ರೂ, 5,000 ಹಾಗು ಮಂಗಳೂ 
ರಿನ ಶ್ರೀ ರಾಮಕೃಷ್ಣಾಶ್ರಮದ ಯೋಜ 
ನೆಗಳಿಗೆ ರೂ. 2,000 ಹೀಗೆ ರೂ, 
7,000ಗಳ ನೆರವಿನ ಆಶ್ವಾಸನೆಯನ್ನು 
ಸಿಂಡಿಕೇಟ್‌ ಬೇಂಕಿನ ಮೆನೇಜಿಂಗ್‌ 
ಡೈರೆಕ್ಟಂ" ಶ್ರೀ। ಓಟ, ಎ. ಪೈಯವರು, 
ಉಡುಪಿಗೆ ಆಗಮಿಸಿದ್ದ ಅಖಿಲ ಭಾರತ 
ವಿವೇಕಾನಂದ ಶತಾಬ್ದಿ ಆಚರಣಾ ಸಮಿ 
ತಿಯ ಅಧ್ಯಕ್ಷ ಶ್ರೀಃ ಮನ್ನತ್‌ ಪದ್ಮ 
ನಾಭನ್‌" ರವರಿಗೆ ನೀಡಿರುವರಾಗಿ ತಿಳಿದು 
ಬರುತ್ತದೆ, 


ಡಿನಿಜನಲ್‌ ಕಮೂೊಶನರರು 
ಮಂಗಳೂರಿಗೆ 

ಮೈಸೂರು ಡಿವಿಜನ್ಸಿನ ಡಿವಿಜನಲ್‌ 
ಕನೊಶನರ್‌ ಶ್ರೀ ಆರ್‌. ಶ್ರೀನಿವಾಸನ್‌ 
ರವರು ಈ ದಿನ (ತಾ. 5) ಮಂಗಳೂರಿಗೆ 
ಬರುವವರಿದ್ದು, ತಾ, 8ರ ವರೆಗೆ ಜಿಲೆ 
ಯಲ್ಲಿ ಕಾರ್ಯಕ್ರಮಗಳನ್ನಿಟ್ಟುಕೊಳ್ಳು 
ವರಾಗಿ ತಿಳಿದುಬಂದಿದೆ. 


ಸಿಡಿಲುಬಡಿದು ಮರಣ 

ಬಡಗನ್ನೂರು ಸವೂಸದ ಪೆರ್ಗುಕ್ಕು 
ಎಂಬಲ್ಲಿ ಕಳೆದ ತಾ. 28ರಂದು ಸಂಜೆ 
6 ಗಂಟಿಗೆ ಸುಮಾರು 28 ವರ್ಷ 
ಪ್ರಾಯದ ಶಿವರಾಮ ಉಪಾಧ್ಯಾಯ 
ಎಂಬವರು ತಮ್ಮ ಮನೆಯ ಅಂಗಳದಲ್ಲೇ 
ಸಿಡಿಲುಬಡಿದು ತಕ್ಸಣ ಮೃತಹೊಂದಿದ 
ರಾಗಿ ತಿಳಿಯಲಾಗಿದೆ. 


ಪ್ರಭಾತ 


ಶ್ರೀ ಮನ್ನತ್‌ ನಿರ್ಗಮನ 

ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉತ್ತರ 
ಕನ್ನಡ ಜಿಲ್ಲೆಗಳ "ಪ್ರಣ್ಯಕ್ಲೇತ್ರ ಗಳಿಗೆ 
ಸಂದರ್ಶನವಿತ್ತು 
ಸಂಚಾರ ಕಾರ್ಯಕ ವ:ನನ್ನು ಮುಗಿಸಿ 
ಕಳೆದ ಶಾ. 2ರ೬ದು ಬೆಳಿಗ್ಗೆ ಕೇರಳದ 
ಜನನಾಯಕ ಶ್ರೀ! ಮನ್ನಶ" ಪದ್ಮನಾಭ 
ನ್‌"ರವರು  ಮಂಗಳೂರಿಂದ ಕೈಲನ 
ಮ:ಖಾಂತರ ಚಂಗ್‌ನಕೇರಿಗೆ ತೆರಳಿ 
ದರೆ, ರೈಲ್ವೇ ಸ್ಥೆ ಸ್ನೇಃನ್ನಿನಲ್ಲಿ ಅವರನ್ನು 
ಬೀಳ್ಕೊಡಲು ಕಾಡಿದ Ss 
ಡನೆ ಮಾತನಾಡ:ಶ್ರ ಶ್ರೀ! ಮನ್ನರ 
ರವರು, ಸದ್ಯದಲ್ಲೇ ಕೇರಳದಲ್ಲಿ ನಡೆಯ 
ಲಿರುವ ಮೂರು ಉಪಚ ನಾವಣೆಗಳಲ್ಲಿ 
ಕೇರಳ ನಾಯರ್‌ ಸರ್ವೀಸ್‌ ಸೊಸೈಟ 
ಯು ಕೊಂಗ್ರೆಸ್‌ ಅಭ್ಯರ್ಥಿಗಳನ್ನು 
ಬೆಂಬಲಿಸುವುದೆಂದು ತಿಳಿಸಿದರು. 


ನಿಧನ 
ಮಂಗಳೂರು ಗವರ್ನ್‌ಮೆಂಟ್‌ ಕಾ 
ಲೇಜಿನ ಸೆಕೆಂಡರಿ ಟ್ರೈನಿಂಗ್‌ ವಿಭಾಗದ 
ಮುಖ್ಯೋಪಾಧ್ಯಾಯರಾಗಿದ್ದು ನಿವೃತ್ತ 
ರಾಗಿದ್ದ ಶ್ರಿ! ಬಿ. ನಿ. ರೋಬರ್ಟ್ಸ್‌ರವರು 
೦ಎ 
ಶಾ. 1೭೦ದು ಮಧ್ಯಾಗ್ನ್‌ ತ್ಮ 70ನೇ 


ಒಂದು ವಾರದ ತನ್ನ 


ವರ್ಷ ಪ್ರುದಲ್ಲಿ ನಿಯಧನರಾದರೆಂದು 
ತಿಳಿಸಲು ವಿಷಾದಿಸ:ತ್ರೇಪೆ, 


ಪಾಂಗಾಳನಾಯಕ್‌ 
ಬೇಂಕ್‌ 
ಲಿಮಿಟಿಡ್‌ ಉಡುಪಿ 


ಈ ಸಂಸ್ಥೆಯು 
"ಶೆಡ್ಯೊಲ್ಡ್‌ ಬೇಂಕ್‌'? 
ಆಗಿ ಮಾನ್ಯತೆ ಪಡೆಯಿತು 
ಪೂಂಗ:ಳನಾಯ:9" ಬೇಂಕ, ಲಿಮಿ 
ಬೆಡ, ಉಡುಪಿ, ಈ ಬೇಂಕ;, ರಿಸರ್ವ್‌ 
ಬೇಂಕ್‌ ಓಫ್‌ ಇಂಡಿಯತಾದಿಂದೈ ಶೆಡ್ಯೂ 
ಇ ಬೇಂಕ್‌ಆಗ್ಯಿವಾನ್ಯ: ಒಡೆಯಿಿತೆಂದ: 
ರಿಸರ್ವ್‌ ಬೆ'ಂಕ" ಓಫ್‌" ಇಂಡಿಂರಾ 
ಆತನ :೦ಬಂಧಪಟ್ಟಿ ನಿಬಂಧನೆ ಮೇ2ಗ 
ತಾ. 1-4-63೭ ಪ್ರಕಟಣೆ ಹೊಂ 
ಡಿಡಿ. 


ಎರಡು ರಾಜ್ಯಗಳಲ್ಲಿ ಹತ್ಕೊಂಛತು 
~ ಕ್‌ ದಾತ 

ಶಾಖೆಗಳಿರುವ ಈ ಬೇಂಕ, ನಮ್ಮ 
ಜಿಲ್ಲೆಯ ಹಿ೧ಯ ಬೇಂಕುಗಳ ಶ್ರೇಣಿ 
ಯಲ್ಲಿ ಬೀದ:ದಕ್ಕೆ ನಮ್ಮ ಅಭಿವಂದನೆ 


ಗಳು. 


ಪೂರ್ಣತ್ರಯೊಶ ಬೇಂಕು 
ಕೆನರಾ ಬೇಂಕಿನೊಡನೆ 


' ಫಿಲೀನವಾಯಿತು 


ತ್ರಿಪುಣಿಕ್ತುಂದ ಪೂರ್ಣಕ್ರಯಿಣಶ 
ವಿಲ:೦ಜೆ"ಂಕು, ತಾ. 29-4 63ರಂದು 
ಕೆನರಾ ಬೇಕಿನೊಡನೆ ವಿಲೀನವಾ 
ಯಿ:ತು.  1961ರಿಂದಿಕ್ತೀಚೆಗಿನ ವರೆಗೆ 
ಕೆನರಾ ಬೇಂಕೆನೊಡನೆ ಮಿಲನಗೊಂಡ 
ಬೇಂಕ:ಗಳಳ( ಇದು ಐದನೆಯದು 
ಪೂರ್ಣಶ್ರಯಿೂಶ ಬೆಂಕಿನ ವಿಲೀನೀಕರ 
ಣದಿಂದ ಕೆನರಾ ಬೇಂಕಿಗೆ ಮತ್ತೆ ಹನ್ನೆ 


ರಡ. ಶಾಖೆಗಳ: ಬೆಚ್ಚಿ, ಕೇರಳದನ್ಲಿ 
ಒಟ; 67 ಶಾಖೆಗಳಾಗ ವವ; ಭಾರತ 


ದೆೊಳಗಿಒಟ, 2.4 8ಖೆಗಳಾಗಿ.ವುವು 


ಈ ವಿಲೀನೀಕರಣದ ಸಂತೋಷ 
ಸೂಚನಾರ್ಥ, ಕನರಾ ಬೇಂಕಿನ ಜೆಯ 
ರ್ಮೇನ" ಶ್ರೀ ಪಿಕ. ಜನಾಥರ್ಥನ ಪ್ರಭು 
ಗೆಳಎರೂ ಪೂರ್ಣತ್ರಯೂಶ ವಿಲಾಸಂ 
ಬೇಂಕಿನ ಜೆಯಮೇನ" ಶ್ರೀ! ರಾಮ 
ವರ್ಮ ಕಂಪೂರಾನಿ' ರವರು ಕ್ರಿಪುಣಿತ್ತು 
ರದಲ್ಲ ತಾ. 28.4-168ರಂದು ಒಂದು 
ಸತ್ತಾರ ಕೂಟವನ್ನೇರ್ಷಡಿಸಿದ್ದರು 


ಸ 
ಗಣ್ಯವೂಹನೀಖಯುರು, ಉದ್ಯವಿಂಗಳು. 





ಯಕ EEL 
ನಮ್ಮ ಜವಾನರ ಬೆಂಬಲವಾಗಿ ಕೋಟ ಕೋಟಿ ಜನ ನಿಲ್ಲೋಣ. 


ಹ RA ಅ nse aM 


Ona) ಇಲಿ ಎರಿ ) 

ಔವಿನಿ ರಸ್ತೆ. ನಮೊ. ಲರ 
೬ 

ಬಿಹು pe, 

Novi ow 

ಹಾಗೂ 


pa 
ಸ ೬ 
೬೪೮ ವಹ pe) ನ ಖಿ 


ಡಾಲ್‌ ಫೌ ಡಿ ಅಳೆ 
ಆವರಿಸದಂತಿ ಎಚ್ಚರ 


- ಅನಗತ್ಯವಾ ಇದ ಖರ್ಚು ಹಾಗೂ ದುಂದು ನೆಚ್ಚ ೈಗಳೆಲ್ಲವನ್ನು ನಿರ್ಧಾರಪೂರ್ವಕವಾಗಿ ; 
ಆಫೀಸಿನಲ್ಲಾ ಗಲಿ, ಮನೆಯಲ್ಲಾಗಲ್ಲಿ ಎಲ್ಲಾ ಸಮಯದಲ್ಲೂ ಅಪವ್ಯಯ 





೨ ಏಕೆಂದರೆ ಅನರ: ಕಾರ್ಯ, ಅವರೆ ಧೈರ್ಯ ಹ ಹಾಗೂ ನ ನವ 
ವೈಯಕ್ತಿಕ ದುಡಿಮೆ ಮತ್ತು ಕಣಣಿಕೆಗಳಿ 4 
ಮುಡಿಪು, ಎಂಬ ಮನೋನಿರ್ಧಾರ 
ಶಿಸ್ನು ಎಂದಿಗಿಂತಲೂ ಇಂದು ಹೆಚ್ಚು ಆಗತ್ಯ. ದೊಡ್ಡ ನಿಷಯೆಗಳ್ಳ 
ನಿತ್ಯ ಜೀನನದಲ್ಲೂ ಉದಾಸೀನ? 
ಮತ್ತು ಶಿಸ್ತು 


ಸಃ ನಮ್ಮಲ್ಲಿರಬೇಕು. 


ಶಿ 


ರಕ್ಷಣಾ ನಿಧಿಗಳಿಗೆ ಸಂಪೂರ್ಣವಾಗಿ, ನಿರಂತರವಾಗಿ ಸಹಾಯ ನೀಡಿ. 


ನಿಮ್ಮ ಚಿನ್ನವನ್ನು ರಾಷ್ಟ ಪ್ರ ಸೇವೆಗಾಗಿ ಅರ್ಸಿಸಿ. ಚಿನ್ನ ನಮ್ಮ ರಾಷ್ಟ್ರದ 


DA 62/೧1 


ಎಗ್‌ 


ಕೆ 


ದ ಶಕಿ 


ಹ 


SS 


Tey ೨೫ 


ನಮ್ಮ ಲ್ಲ fer. ಎಚೆ: 


ಚಿ 


« 
೫ 


ವಸಿ ತು ಜರದ. 


Ww ಲ ಸಿ 
೧೧) 


ಯವನ್ನು ತಡೆಯಿ 


ಕೆ ಸಾಮರ್ಥ್ಯದ ಸಂಕ” 


ಎಚ್ಚರವಾಗಿರಿ 


ಸಿದ್ಧತೆಯಲ್ಲಿ $ಪಾಲುಗೊಳ್ಳಿ 


Kk 


ಶಾ. 5-5-1963 





ತಾ. 1 4- 1963ರಿಂದ 
ಬದಲಾವಣೆಗೊಂಡ 


ರೈಲ್ವೇ ಸನಂಂಯ 


ಮಂಗಳೂರಿಂದ ಹೊರಡುವ 
ಬಂಡಿಗಳು 
1 ಮಂ೦ಗಳೂರು-ಕಣ್ಣಾ ನೂರು 
ಪೆಸೆಂಜರ್‌--ಬೆಳಿಗ್ಗೆ 4-40 
9 ಮಂಗಳೂರು-ವಂದ್ರಾಸ್‌ ಮೈಲ್‌. 
ಎಇಬೆಳಿಗ್ಗೆ 8-48 
8 ಮಂಗಳೂರು-ಕಲ್ಲಿಕೋಟ 
ಪೆಸೆಂಜರ್‌--ನುಧ್ಯಾಹ್ನ 12-50 
4 ಮಂಗಳೂರು-ಕಾಸರಗೋಡು 
ಸೆಸೆಂಜರ್‌ ಸಾಯಂ. 5-40 
ರ್ರ ಕೊಚ್ಚಿ ನ್‌ ಎಕ್ಸ್‌ಪ್ರೆಸ್‌ 
ವೌಸಾಯೆಂ. 6-90 


ಮಂಗಳೂರಿಗೆ ತಲಪುವುದು 
] ಣಾ ನೂರು. ಮಂಗಳೂರು 
“ ಪೆಸೆಂಜರ್‌--ಬಿಳಿಗ್ಗೆ 9-95 
9 ಕೊಚ್ಚಿನ್‌ ಎಕ್ಸ್‌ಪ್ರೆಸ್‌ 
— ಬೆಳಿಗ್ಗೆ 11-50 
3 ಮದ್ರಾಸ್‌-ಮಂಂಗಳೂರಂು ಮೈಲ್‌ 
ಸಾಯಂ, 6-80 
4 ಕಲ್ಲಿಕೋಟಿ-ಮಂಂಗಳೂರು 
ಪೆಸೆಂಜರ್‌_ ಅಪರಾಹ್ನ 3-20 
ಗ್ರ ಕೊಚಿನ್‌-ಮಂಗಳೂರಂ 
ಪೆಸೆಂಜರ್‌. ರಾತ್ರಿ 10-45 


ಹ ಸ.ಅ ಎಂತ... ತಸ. 
ವಣಿಜಕೀ ಮೊದಲಾದವರು ಉಪಸ್ಥಿತ 
ರಿದ್ದ ಈ ಸಮಾ ೧ಂಭದಲ್ಲಿ ಕೊಚ್ಚಿಯ 
ಮ "'ಹಾರಾಜ ಶಿ (| ರಾವುವವು ತ 
ಅಧ್ಯಕ್ಷತೆ ನ ಹಿಸಿದ್ದರು, 


ಉಡುಪಿಯಲ್ಲಿ 

ಮನ್ನತ್‌ ಪದ್ಮನಾಭನ್‌ 

ಕೇರಳದ ಜನಪ್ರೀತ ಮುಖಂಡ ಶ್ರೀ 
ಮನ್ನ ಪದ್ಮನಾಭನ್‌ರವರು ಕಳೆದ 
ತಾ. 80ರಂದು ಡಾ| ಟಿ. ಎಂ.ಎ.ಪೈ 
ಯವರ 66ನೇ ಕುಟ್ಟು ಹಬ್ಬದ ಆಂಗ 
ವಾಗಿ ಮಣಿಪಾಲ ಎಕಾಡಮಿ ಆಫ" 
ಜನರಲ್‌ ಎಜ್ಯುಕೇಶನ್‌ ಕಮಿಟಿಯ 
ವರು ಏರ್ಪಡಿಸಿದ ಸಾರ್ವಜನಿಕ ಸವಾ 
ರಂಭದಲ್ಲಿ ಡಾ! ಪೈಯವರ ಪ್ರತಿಮೆ 
ಯೊಂದನ್ನು ಅನಾವರಣ ಗೈದರು. 

ಕೇರಳದ ಶ್ರೀ ಮನ್ನೆತ್‌ ಪದ್ಮನಾಭ 
ನವರು ಉಡ:ಪಿಗೆ ತೆರಳುವ ಮುನ್ನ 
ವುಂಗಳೂರಿಗೆ ' ಬಂದಿಳಿದ”ಗ ರೈಲ್ವೇ 


ನಿಲ್ದಾಣದಲ್ಲಿ ವೀಗಳೂರ: ನಂ ಸಭೆ 

ಯ ಸಂಗಾಮಿ ಅಧ್ಯಕ್ಷ ಶೀೀವ:ತಿ 

ಒಕೆ (ವಿಯಾ ೬ಲ್ಬ ೮೯೯ ವಿ ತರ 
ಶ್‌ ೩) — 


ಪುರಪ್ರಮುಖರು ಅವರಿಗೆ ಶುಭಾಗಿ ನನ 
ಕೋರಿದ ೮. 


ವಿವಾಹ ಸಮಾರಂಭ 

ಶ್ರೀ।!ಯ., ೯ಘು ಕಸನಿ 
ಪುತ್ರ ಶ್ರೀಯಂ. ವ ಸ:ದೇವ 2 ಯ 
ವರು, ಶ್ರೀ। ಕೆ. ಭಾಸ್ಕಳರಾವ ಘಿ ಪು 
ತ್ರಿ ಸೌ। ಸುಮತಿಯನ್ನು (ಭವ 
ರಂದು ಸಾಯಂಕಾಲ 6-13ರ ಗೋಧೂ 
೪ ಲಗೃದಲ್ಲಿ, ಉರ್ವ ಕೆನರಾ ಣೈ್ಕಾಳಿ 
ನಲ್ಲಿ ವಿವಾಹವಾದರು, 

ಶ್ರೀ। ಅಡಿಗೆ ವಿಟ್ಟಪ್ರಕೆಣೈಯ ವಂ ಪ್ರ 
ತ್ರ ಶ್ರೀ ಅಡಿಗೆ ವಾಸ: ಮ ಶೆಣೈಯ ವ 
ಗ್‌ೆ ಸಳ ಬಸ್ತಿ ಶ್ರೀಧರ ಶೆಣೈಯ: ವರಪು 
ಕ್ರಿಸ್‌! ಸಂವತಯುನ್ನು ತೂ, 2.8.03 
ನೇ ಗುರವಾರ ಪೂರ್ವಾಕ್ನ10-130 ವಿ 
ಥುನ ಲಗ್ನದಲ್ಲಿ ನದವಿನನಿರುವ ವಧೂ; 
ಗೃಹದಲ್ಲಿ ವಿವಾಹವಾದ, 


ರಾಹುವಿನ ಗುಣಧರ್ಮವನ್ನು ನೋ ಲೇಖಾ೦ಂಕ ೮೭೯. 
ಡುವಾಗ ತನೃ ಪ್ರ ಇವವನ್ನು ಬೀರುವ 
ಶಕ್ತಿ ರಾಹುವಿಗಿರುತ್ತದೆ ಕನ್ನೆ ಸ್ರಿಭಾನ 
ವನ್ನು ಅನ್ಯರಲ್ಲಿ ಬೀರಿ ತನ್ನ ಕೆಲಸವನ್ನು 
ಸೂಧಿಸಲಿರುವ ಶಕ್ತಿ ಕಂಡ.ಬರುವುದು. 


ತನ್ನೆಳ್ಳಿ ದಾಗ ಅನ್ನರೀಗೆ ಹೋಗಲಾ ತಾನೆಂಬ ಭಾವನೆ ಅಧಿಕವಾಗಿರುವುರಂ 
ಗಾ ಎ > 
ರನು. ಜೀದನದಲ್ಲಿ ಸಯಶಸ್ಸು ಕಡೆ ಶಾನು ದೊಡ ನೆಲೆಯ: ಳ್ರ ಏನಾಗಿ ವೆ 
@ 
ಪೊಯಾಗಿರ:ವುದ.. ನೈಕಿಕಾಚ£ಣೆ ಅ ನೆಂಬವಿಚಾರಯಂಕ್ತ ಜಗ. ದು 
ನಿ ತೆ J “ತ ಸ 
ವುದು. ಭಾಗೃಶಾರೆಯಾಗಿರುವನ ಅನ್ಯ ಆಯೋಗ್ಯನೂ ಸು PT 
PR ನಾಗಿ ಧಿ K ಷಿಗ ಶೃ 
ರ ಸಂ ಸ್ಚೃಕಿಯನ್ನು ಗೌರವಿಸುವನು. ತುಂಬಾ ಸು ಳ್ಳ ತಪ್ಪು ಸೆ ಳ್ಳ 
ಪರಮತ ಪರಭರ್ವ ಸಹಿಷ್ಣುತೆ ಇರು ವನೂ ತಿರು ued ಕೂಡಿದವನೂ, 


ವುದು. ಬೇರೆಯವರ ಸುಖದ:ಖಗಳ ದುಪ್ಟನೂ, ಯಾವ ಉದ್ಯೋಗ ವ್ಯವ 
ಕಾಳಜಿಯುಳ್ಳ ವನಾಗಿದು ಸಹಾಯಿ:ಸು ಹಾರಗಳು ಇಲ್ಲದವನೂ ಸಸ 
« ಎ “iyo 
ನನು, ತನ್ನ ಆಪ್ತ ಮತ್ತು ಹಿರಿಯರ ವಾಗಿದ್ದು ಕೊಳ್ಳುವವನೂ ವಿಸಂಗತ ಸ್ವ 
ಸಹಾನುಭೂತಿಪೂರ್ವಕ ಮಾತನಾಡು ಭಾವದವನೂ, ನಿರ್ಲಜ್ಜನೂ ಧ್ಯೇಯ 
ವನು ಅತೆ ೦ತ ಥೈ ಶ್‌ ಲಿಯಾಗಿ ರಹಿತನೂ, ಅನ್ಯರಿ ಎರ್ಶನೆಯ 
ರುವನು ಅತಿ ಬುದ್ಧಿನಂಕನಾಗಿದ್ದು ಕಡೆ ಗಎ:ನಿಸಿ ನಡೆಯುವ: ನ್ಯೂಚ:ಚ್ಚು 
ಸದಾ ಆ ಕಡೆ fea ಕ್ರ i ವಂತೆ ಮಾನ: ಡ: ವನ ನಟೇ, ೪ನ ಅಭಿ 
ವನು. ಯಾವಾಗಲೂ ಕೆಲಸದಲ ಪಾಯ ಸರಿ, ತಾನ: ಒಬ ಸ್ರವತಾಣ 
ಹಾ ತ) ೨ ಬಿ 

ಕಿಯಂ_ಇವನಾಗಿದು: ಅದರ£ ಯೇ ಸ ಪುರುಷನೆಂದು ಅಟ್ಟಿ ಹಃಸದಿಂದ ಗರ್ಜಿಸಿ 
3 ೯ 5 ಬ 


ಳುಗಿದವನೂಗಿರುವನು. ಸಂಪತ್ತಿನವ್ಯವ ಸುಳ್ಳನ್ನೂ ಪ್ರತಿವೂದಿಸಿ ಮಾತನಾಡು 


ಹೂ: ವಿಷಯದಲ್ಲಿ ದಕ್ಷನೂ ಸರಳನೂ ಹ ಅನ್ಯರ ಆಹಿತವನ್ನೇ ಚಿಂತಿಸು 
ಆಗಿರುವನು, ಈ ಉತ್ತಮ ಫಲ, ರಾಹು ವವನೂ, ತನ್ನ ಮಾತು ಕೃತಿಗಳಿಂದ 
ಸರ್ವ ಗ್ರಹರ ಶ:ಭ ಯೋಗದಳ್ಲಿದ್ದಾಗ ತನ್ನ ನೆಲೆಗೆ ಕ: ದನ್ನು ತಂದುಕೊಳ್ಳು 
ಕಂಡ:ಬರ:ವುದು. ವವನೂ, ಮಹಾ fe ಬ] ಭಃ 
ರಾಹು ಇತರ ಗ್ರಹಣ ಅಶ:ಭಯೋಗ ಕ್ರೂರನೂ ಆಗಿರುವನು. ಈ ರೀತಿಯ 


ಗೊಂಡು ಇದ್ದರೆ ಬ ದ್ಧಿಶೀನನಾಗಿರು ಅಶುಭ ಫಲ ಅಶುಭ ಯೋಗದಿಂದ:0 
ವನು. ದುಷ್ಟ ಸ್ಥ ಭಾವಯಂಕ್ತ ವಾಗಿದ್ದು ಭಾಗ:ವುದು. 

ಜನ ಸಹವಾಸದಿಂದ ಏವ :ಖನಣಗಿರು ರಾಹು ಯಾವಾಗಲೂ ಅಸಸವ್ಯವಾಗಿ 
ವನು. ಮಹಾ ಸ್ವಾರ್ಥದಿಂದ ಕೂಡಿದ್ದು ಹೋಗುತ್ತಿರುವನು. ಆತನು ಧನ, 


i 
ಸಾಮಾನ್ಯರಿಗೂ ಸಿರಿವಂತರಿಗೂ ಅನುಕೂಲವಾಗಿರುವ 


ದೈನಂದಿನ ಉಳಿತಾಯ ಯೋಜನೆ__ 
ಜಾ ಡಿಪೋಜಿಟ್‌ ಸಿ ಸ್ಕೀಮ್‌. 


ಆಕರ್ಷಕ ಶರ್ತಗಳು .' ವಿಶೇಷ ಸೌಲಭ್ಯಗಳು 
ವಿವರಗಳಿಗೆ ಇಂದೇ ಬರೆಯಿರಿ: 


ದಿ ಕೆನರಾ ಬೇಂಕಿಂಗ್‌ ಕೊರ್ಪೊರೇಶನ್‌ ಲಿಮಿಜಿಡ್‌ 
ಉಡುಪಿ.) 


ಮಂಗಳೂರು-1. 





(ರಿಜಿಸ್ಟರ್ಡ್‌ ಆಫೀಸು: 


ಆಡಳಿತ ಆಫೀಸು 











THE KARNATAKA BANK, LIMITED. 


Registered office: Dongerkery, Mansgalore-3. 





AUTHORISED CAPITAL .» ೫೩. 20,00,000 
SUBSCRIBED CAPITAL »« ೫೩. 10,00,000 
PAID-UP CAPITAL | el: 7,49,000 
TOTAL DEFOSITS EXCEED .. Rs. 3,00,00,000 





BRANCHES AT 
MADRAS AND ALL OVER MYSORE STATE. 


K. $, N. ADIGA, ೫. A, ೫.೫,, 
Chairman. 


K. N. BASRI, ೫, A, ೩,೧0೦. Au 


General Manager: 





10 


ನಿವಾಹಕಾಲ ನಿರ್ಣಯ- ೬೨ 
(ಎಂ. ಸುಬ್ರಾಯನೆ) 


ಲಗ್ನ, ದ್ಮುದಶ, ವಿಕಾದಶಾದಿಯಾಗಿ ಈ 


ರೀತಿಯಿ..ದ ಸಂಭ್ರಮಣೆಗೊಳ ಸತ್ತಿರುವ 
ನು, ಛ:ಯಾಗ್ರಹನಾಟ:ದೇ ಇದಕ್ಕೆ 
ಕಾರಣ. ೦ತಾವಾಗಲೂ «ರಳು ವಿರುದ 

© 
ದಿಕ್ಕಿನ ತೋಗ:ತ್ತಿರವದು. ಪೂ 


ರ್ವಾಭಿಮ: ಖಿ ಸ್ರದಕ್ಸಿಣೆ ಭೂಣಂಯ: ದಂ. 
ಇದರಿಂದ ವಸ್ತುಗಳ ಅಆಕರ್ಷಕತೆ ಮೊದ 
ಲಾದುವನ್ನು ನಾವ ನರ್ಣಯಿಸಬಚೇಕಿಸೆ, 
ರಾಹು ಪೂರ್ವದಿಂದ ಸಶ್ಚಿವಾಭಿಮುಖ 
ಹೋಗುವ ಗೃಹ. ಇದರಿಂದ ಎಲ್ಲಾ 
ಗ್ರಹರೂ ರಾಹುವಿನ ವಖಖ ಸಂಪರ್ಸ್ಮ 


C 


ಗೊಳ್ಳುತ್ತಿ ರುವರು, 
ರಾಹು ಚಲನೆಯ ಉದಾಹೆಂಣೆ 
ಯನ್ನು ಕಿಳುಹುವಾಗ ರಾಹಃಈಗ ಕರ್ಕ 


ಟಕದ್ಲ್ಲಿ. ಚಂದ್ರ ಕಳ್ಕ್ಕಟಕದ ಹತ್ತನೆ 
ಭಾಗಿಯಲ್ಲಿರುವ ನೆಂದು ತಿಳಿಯೋಣ. 
ರಾಕಾ ಕಕ೯ಟಳದ ಹದಿನೈದನೆ ಭಾಗ 
ದಲ್ಲಿದ ಕೆರಾಹ:ವಿನ ಮುಖದಲ್ಲಿ ಪ್ರವೇಶ 


ಚಂದ್ರನು ಇನ್ಪತ್ರೇಳನೆ ಭಾಗದಲ್ಲಿದ್ದರೆ 
ರಾಹುವಿನ ಆತಿ ಹಿಂಬಳಿ ಬೀಳುವನು. 
ಇದು ಅತ್ಯಂತ ಅಶ:ಭವಾಗಿದೆ. ಹೀಗೆ 
ರಾಹುವಿನ ಫಲವಿವೇಚನೆಯನ್ನು ಪಾಡ 
ಬೇಕಾಗುತ್ತದೆ, ರೌಹೆ:ವಿಗೆ|ೆ ಶುಕ್ರ 
ಸಂಪರ್ಕ ಏನು ಅವನು ಎಲೈ ಲ ನೆಲಸಿ 
ದಾಗ ಉತಾವ ಹಾವ ಫ ಗಳು ಎಂಬು 
ದನ್ನೂ ವಿವಾ ವಿಷಯದಲ್ಲಿ ವಿಚಾರಿ 

ಸುವ ಅಗತ ವಿದೆ. ದಶ ವಿಚಾರದಲ್ಲಿ 
ಯೂ ರಾಕಾುವನ್ನು ಚಿಂತಿಸುವಾಗ ಕುಜ 
ರಾಹು, ರಾಹು ಬೃಹಸ್ಪತಿ gd 
ಹೇಗಿದಗೆ * ನಿಷ್ಟ Lp Soe ತಿಳಯ.:ವು 
ವುಣಂ ಆಗತ್ಯ. ಅದನ್ನು ಮಂಂಜೆ ಕೊಡ 
ಲಾಗುವುದು. (ಸಶೇಷ) 


ವಸ್ತು ಪ್ರ 'ದರ್ಕನ 

ಸಾಂಸ್ತ್‌ತಿಕೋತ್ಸವ 
ವರ್ಷವರ್ಷವೂ ಜರಗುವ ಕುಂದಾ 
ಪುರ ಜೋಡ ಹೈಸ್ಟೂ ಲಿನ ಹಳೇ 
ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವವು 
ಈ ಬಾರಿ ಎಂದಿನಂತೆ ಮೂರು ದಿನಗಳಲ್ಲಿ 
ಮಂಗಿಯ:ದೆ, ಎಪಿಲ್‌ ಶಾ. 18ರಿಂದ 
28ರ ವರೆಗೆಕ ಲಾವಿದರಿಗೆ, ಕಲಾಭಿ 





ಗೊಳ್ಳು ನನು ಈ ಯೋಗ ಅತಿ ಶುಭ ವಣಾನಿಗಳಿಗೆ ಹಾಗು ರಸಿಕರಿಗೆ ಹೆನ್ನೊಂ 
ವಾಗಿರುಪದು. ಚಂದ್ರ ಇಪ್ಪತ್ತು ಭಾಗ ದು ದಿನದ ರಸದೌತಣವಿತ್ತು ವಂಕ್ತಾಯೆ 
ದಲ್ಲಿದ್ದು ರಾಹು ಹದಿನೈದ: ಭಾಗದಲ್ಲಿ ವಾಯಿತು, ವಸ್ತುಪ್ರದರ್ಶನ ಮತು 
ದ್ದರೆ ರಾಹುವಿನ ಹಿಂದೆ ಚಂದ್ರನ. ಬೀಳು ಸಾಂಸ್ಕ ತಿಕೋತ್ಸವಗಳು ದಿನಂಪ್ರತಿ 
ವನು. ಈ ಯೋಗ ಮಧ್ಯಮ ಶುಭ ಸ 

ಫಲದ್ದು. ರಾಹು ಹದಿನೈದರಲ್ಲಿದ್ದು ಣ್ಣ Tp ತು 

ಸ್ಥಾಪಿತ: 1939, ಟಿಲಿಫೋನ್‌ ನಂಬ್ರ: 432. 


ದಿ ಮಂಗಳೂರು ಸಿಟಿ ಬೇಂಕ್‌ 


ಪೆಟೆ ಡ್‌ಪೇಟೆ -. ಮಂಗಳೂರು. 


ನಿರಖು ಠೇವಣಾತಿಗಳು: 


ಆರು ತಿಂಗಳಿಗೊಮ್ಮೆ, ಸಾ! ಸೇಕಡಾ 53% ವರೆಗೆ ಬಡಿ 


ಕೊಡಲ ಡುವುದು. (ರೂ.2,000/-ಮತ್ತು ಹೆಚ್ಚಿ ಸ ಮೊಬಲಗುಗಳಿಗೆ $% ಅಧಿಕ ಬಡಿ) 


ಚಾಲತಿ, ಸೇನಿಂಗ್ಸ್‌ ಬೇಂಕ್‌: 


ಖಾತೆಗಳನ್ನು 


ತೆಕೆಯಲಾಗುವುದು, ತೃಪ್ತಿ ಕರ 


ಬಡ್ಡಿ ದರಗಳು (ಬಡ್ಡಿ ದರಗಳು ಮುಂದಾಗಿ ತಿಳಿಸದೆನೇ ಬದಲಾಯಿಸಲ್ಪ ಡಬಹುದು. ) 


ಹೊಂಡಿಗಳಂ ವಟಾಯಿಸಲ್ಪ ಡುವುವು; 


ಬಡ್ಡಿ ಯಲ್ಲಿ ಸಾಲಗಳಔ. ಒವರ್‌ಡಾ ್ರಾಪ್ಸ್ಯ ನಳೂ ಕೊಡಲ ಡುವುವ. 
ಹೆಚ್ಚ ನ ಮಾಹಿತಿಗೆ ಆಫೀಸಿಗೆ ಬರೆಯಿರಿ, 


ವಾಡುಗಳೆಲ್ಲ ನಡೆಸಲ್ಪಡುವುವು, 


ಅನುಮೋದಿಸಲ್ಪಟ್ಟ ಭದ್ರತೆಗಳ ಮೇಲೆ ಯೋಗ್ಯ 


ಬೇಂಕಿಂಗ್‌ ವಹಿ 


ಆರ್‌. ಎಮ್‌. ಕಿಣಿ, ಬಿ.ಎ., 
ಪೊಪ್ರೈಟರ್‌. 





ಗೃಹೋಪಯೋಗದ 


ಬಂದರ, 


ಫೋನ್‌”: 71, 1714, 


ತಾ. 0._ರ...1963 


ಭದ್ರ ಕಟ್ಟಡಗಳಿಗೆ ಭದ್ರತೆಯ ಸಾಮಗ್ರಿಗಳು, 
ಕೃಷಿಕರಿಗೆ ಅವಶ್ಯವಿರುವ ಉಪಕರಣಗಳು, 
ಕಬ್ಬಿಣದ ವಸ್ತುಗಳು 
ಇತರ ನೂರಾರು ಬಗೆಯ ವಸ್ತುಗಳು 


ರಖಂ ಆಗಿ ಆಥವಾ ಚಿಲ್ಲರೆಯಾಗಿ 
ಮಿತ ದರಗಳಲ್ಲಿ. 


ಇ ಇದ್ನ (ಗೌ ಕೃಷ್ಣ ನಾಯಕ್‌ 
ಎಂಡ್‌ ಸನ್ಸ್‌ 


ಪೋಸ್ಟ್‌ ಬೊಕ್ಸ್‌ ನಂಬ್ರ 47, 
ಮಂಗಳೊರು]. 


1071. 


ಪ್ರಭಾತ 





ಶ್ರೀ। ಎನ". ಸುಬ್ರಾಯನ”, 
ಸಾಹಿತ್ಯ ಮತ್ತು ಜೋತಿಷ್ಯ ಶಿರೋಮಣಿ, 
ತಾರೀಕು ೫-೫-೧೯೬೩ರಿಂದ 

ತಾ. ೧೧-೫ ೧೯೬೩ರ ವರೆಗೆ, 

ಮೇಸಷಃ ನಿರಂತರ ಕೆಲಸಗಳಿಂದ 
ಕೂಡಿದವರಾಗಿದು ವಿರಾಮ ಕಡಮೆ 
ಯಾಗಿರುವುದು. . ಸಂಪತ್ತಿನ ಪ್ರಗತಿ 
ಗಿರ'ನ ಸಂಘಟನೆಯು *ಂಡ:ಬರುವು 
ದಾಗಿಡಿ ನವೀನ ಐಂಶಾವ£ಣ ಸಮಿ 
ಸೈಗಳಿಂದ ಕೂಡಿದವರಾಗಿ ತೋರಃನಿರಿ. 
ವಿದ್ಯಾಜೀನನದನರು ಅಭಿವೃದ್ಧಿಗೊಳ್ಳ 
ಲಿರುವರಂ, 

ವೃಷಭ: ನಿಮಗೆ ಈಗಿನ ರವಿಯ 
ಯಾವ ಪರಿಣಾಮವನ್ನೂ ಕೂಡುವ 
ನಲ್ಲ. ಶುಭಕೆಲಕಗಳಿಗಿರುವ ಸಂಪರ್ಕ 
ವ್ರ ತೋ ರುವುದಾಗಿದೆ ದೇಹಾರೂೋ8ೀ 
ಗೃದ ನೆಲೆಯ: ಉತ್ತಮುವಾಗಿಂಂವುದಿಲ್ಲ. 
ಕುಟುಂಬ ಲ್ಲ ಶುಭಕೆಲಸಗಳು ನಡೆಯ 
ಲಿರುತ್ತವೆ ಪ್ರಯಾಣವಾಗಲಿರುವುದು, 

ವಿಂಥುನ: ಹಲವಾರು ವಿಚಾರಗಳಿಂದ 
ಕೂಡಿದವರಾಗಿದ್ದು ಅಎನ್ನು ಸಾಧಿಸ 
ಲಿರುವ ಯತ್ನಯುಕ್ತರಾಗುವಿರಿ, ದೊಡ್ಡ 
ಮನುಷ್ಯರ ಭೇಟಿ ಮತ್ತು ಸಹಾಯ 
ಗಳು ಸಿದ್ಧಿ ಸುವವು.. ನೌಕರರು ಸ್ಲಾ 
ನಾಂತಿರವನ್ನ್ನು ಹೊಂದಲಿರುವ ಯೋಗ 
'ವಿಜಿ. 

ಕರ್ಕಟಕ: ತುಂಬು ಕೆಲಸಗಳಿರು 
ತ್ತವೆ ಸಂಪತ್ತಿನ ನೆಲೆಯು ಉತ್ತಮ 
ವಾಗಿರ:ವುದಿಲ್ಲ ಬಂಧುಜನರ ವಿಯೋ 
ಗವನ್ನು ಹೊಂದಲಿರುವಿನಿ, ದೇಹಾ 
ರೋಗ್ಯ ವಿಷಯದಲ್ಲಿ ಜಾಗರೂಕರಾಗಿರಿ, 
ಪ್ರಯಾಣವನ್ನು ಮಾಡಲಿರುವ ಯೋಗ 
ವಿರುವುದು. 

ಸಿಂಹ: ಸಾಮುದಾಯಿಕ ವಿಷಯಗ 
ಳಲ್ಲಿ ಆಸಕ್ತಿಯು ಅಧಿಕವಾಗಿರುತ್ತದೆ. 
ಹೊಸ ಗೆಳೆಯರ ಸಂಪರ್ಕ ಸಹಾಯ 
ಸುಖನ ದ್ವಿಗಳುಂಟಾಗಲಿರುತ್ತನೆ, ಕು 


ಲ 
ಬ-ಂ`ಯರ ಅಗಲುನಿಕೆಯು ಸಂಭ 





























ವೃ 
ಇ | ತಿಥಿ ನಿತ | 
೫ | ವಾರ ಹ ಯೋಗ ಕರಣ ವಿಸ | ಅಮೃತ [ಮಹಾನ ಸ್ತತ 
ವ ಸ | ಚಾಂದ್ರ ನಕ್ಷತ್ರ | 
ಭಂಣಿ 

5 |ರವಿ ೨೨ |ದ್ವಾ ೨೪ ಹೆ೬ಂ ಹೆಂ" ೪೮ ಬಾ ೨೪ ೨೩ ೪೯ | jal 

6 | ಚಂದ್ರ] ೨೩ | ತ್ರ ೩೦ ಹ ೬!!। ವ ೩೦1! ತ್ರೈ ೩೦ ೨೯ | ೫೬ ೩೭. 

7 | ಕುಜ | ೪ | TA ಚಿ೧೪ ಸಿ೩೩ ಗ೩ ೨೯111] ಶೇ |. | voll 

| ೫೬1! 
8 | ಬುಧ | ೨೫ |, ಹು ೪೨ ಸ್ವಾ soll ವ್ಯ ೩೫! ಬಾಳ ೩೭ [al ೪೫!|| 
ಬಹುಳ 
9 |ಗುರು | ೨೬ | ಪಾಇ೭!! ವಿ.೨೮!! ವರಿ ೩೭ ಬಾ ೧೪!!! ೩೯11! | all ೫೦! 
10 ಶುಕ್ರ | ೨೭ | ಬಿ ೫೨! ತ್ನ್ನ ೩೫! ಪ ೩೮1 ತ್ಸ ೨೦ ೫೦!| | ೬| ೫೪॥ 
11 | ಶನಿ ೨೮ | ತ ೫೭ ಜೈ ೪-7! ಶಿ ೪೦ ವ ೨೪1! ೦ ೧೭ ೫೮1! 
ವಿಸುವುದು. ವ್ಯಾಪಾರಿಗಳಿಗೆ ಈ ವಾರ ಯನು ಕೂಂದಲಿರ. ವರು, ನೌಕರರು . ತಿಗಿರುವ ಸಂಪರ್ಕವು ಕಂಡ:ಬರುವುದಾ 


ಪ್ರಗತಿದಾಯಕವಾಗಿ ಕಂಡ:ಬರುವುದು. 
ಕನ್ಯಾ: ಹಲವಾರು ವಿಚಾರಗಳಿಂದ 
ಕೂಡಿದವರಾಗಿರ:ವಿರಿ ಕ:ಟಿಂಬಣಲ 
ಶುಭಕೆಲಸಗಳ: ನಡೆಸಲಿರುತ್ತವೆ ಬಂ 
ಧುಜನರ ವಿಯೋಗವಿದೆ ಶತ್ರುನಾಶ, 
ನಷ್ಟ, ಸಂಪತ್ತಿನ ಲಾಭಾವಕಾಶಗಳು 
ಕಾಣ:ವವು. ಪ್ರಯಾಣವನ್ನು ಮಾಡ 
ಲಿರುವಿರಿ. ನೌಕರಿಗೆ ಪ್ರಗತಿಯು ಇದೆ 
ತುಲಾ: ನಿಮ್ಮವರೇ ನಿಮಗೆ ವಿರೋ 
ಧಿಗಳಾಗಿ ನೆಲಸುವರು.. ಆಕಸ್ಮಿಕ ಘಟ 
ವನೆೇಯಿ:ಂಂದ ಕೂಡಿದನರಾಗಿ ಕಂಡುಬರು 
ವಿರಿ, ವಿದ್ಯಾಜೀನವನದವಣು ಅಭಿವ್ನದಿ 
ಳೆ pe 


ಪಯಾಣ 
J 


ಸ್ಥಾನೂಂತರವನ್ನು ಹೊಂದಲಿರ:ವರು 
ದೂರ ಪ್ರಂ್‌ತಾಣಗಳಿರಿ:ವವು, 

ವೃಶ್ಚಿಕ: ಕಲ:ಗಳೆಲ್ಲೂ ಅಪೂರ್ಣ 
ಗಳಾಗಿ ಸಂಡುಬರುವವು. ಧಾರ್ಮಿಕ 
ವಿಷಯದಲ್ಲಿ ಆಸಕ್ತಿಯು ಸಂಭವಿಸಲಿದೆ. 
ದೊಡ ಮನ:ಷ್ಕರಿ ಭೇಟ ಸಹಾಯ 

@ [4 
ಗಳು ಸಿದಿ ಸಲಿರುತ್ತವೆ, ವಿದ್ಯಾರ್ಥಿಗಳು 

೦ ಇದಿ ಶ್ರ 

ಪ್ರಗತಿಯಿಂದ ಕೂಡಿದವರಾಗಂವರು 
ಪ್ರಯಾಣವನ್ನು ನಕಾಡಲಿರೇವ ಯೋಗ 
ವಿದೆ 

ಧನುಃ ನಿಮ್ಮವರೇ ನಿಮಗೆ ಅನು 
ಕೂಲರಾಗಿಣುವುದಿಲ್ಲ. ಸಂಪತ್ತಿನ ಸ್ರಗ 





ಸೌಕರ್ಯ 


ಮಂಗಳೂರಿಂದ ಕಾರ್ಕಳ ಉಡ್ಪಿ ಗಾಗಿ ಕುಂದಾಪುರಕ್ಕೂ, ಕಾರ್ಕಳ 


ಸೋಮೇಶ್ವರ ದಾರಿಯಾಗಿ ಕುಂದಾಪುರಕ್ಟೂ 


ಆಗುಂಬೆ ಮುಂದಕ್ಕೆ 


ಶ್ರಿಂಗೇರಿ, ಕೊಪ್ಪ, ಹರಿಹರ, ಶಿವಮೊಗ್ಗ, ನಾಗರ, ಇತ್ತಾದಿ ಕಡೆಗಳಿಗೆ 
ಹೋಗಿ ಸೇರಲು ಅನುಕೂಲವಿರುವ ಸರ್ವಿಕುಗಳ ವೇಳಾಸಟ್ಟಿಯನ್ನು ಈ 
ಕೆಳಗೆ ಸೂಚಿಸಿರುತ್ತೆೇ(ವೆ. ಪ್ರಯಾಣಿಕರೆಲ್ಲರೂ ನಮ್ಮ ಕಂಬ್ಭ್ಯಾಂಡು ಸಂಸ್ಥೆ 
ಗೊಳಸಟ ಸರ್ವಿಸುಗಳಲ್ಲಿ ನಮ್ಮ ಆಯಾ ಅಫೀಸಿನ ಬುಕ್ಸಿಂಗ್‌ ಕ್ಲಾರ್ಕ 
ರಿಂದ ಪ್ರಯಾಣಕ್ಕೆ ಬೇಕಾಗುವ ಓಕೇಟುಗಳನ್ನು ಶೀದಾ ಪಡೆದು ಪ್ರಯಾ 


ಣಿಸಬೇಕ:ಗಿ ಅಸೇಕ್ಷಿಸು ತ್ತೇವೆ. 


ಕಾರ್ಕಳಕ್ಕಾಗಿ ಉಡಿಗೆ: 5.00 ೩. 11. 5-304: ೫3೬. 7-230 ೬, ೬. 


8.280 ೬. 8. 9-00 &. 1೬. 


12-30 ॥. ೬. 


1-30 p.m. 


19-00 A-m: 11.17 aoe 


2-30 p.m. 3-40 pxMe 


4-45 pe M: 0-30 p. ಶೀ. 


ಕಾರ್ಕಳ ಸೋಮೇಶ್ಸರಕ್ಕಾಗಿ ಕುಂದಾಪ್ರ? ':-5-00 4-- 5-30 ೬. 8. 


6.15 ೬. ೫. 
11.10 ೬. Me 


1-30 As 
12-30 


ಚೆ. ಬರಲಿ AM 


10.00 4. ೩. 
pm 2.00 ೯. 7೬. 


JOINT MANAGERS, 


Tus Zowoined Booking Agonoy, Mangalore=1., 


EEE ETS SEES TESTIS # BRITS SCRE 7 ಇಷಾ CESSES 


3s 551963 


ಗಿಲಿ. ದೇಹಾರೋಗ್ಯ ವಿಷಯದಲ್ಲಿ 
ಜಾಗಗೂಕತೆಯು`ಲವರಾ। ಬೇಕು ಕೊ 
ರ್ಬಿ ಕಾಯಗಳು ಮನಂದೂವರಿಯ 
ವವು. ವಾಸಸ್ಥಾನದ ಬದಲ: ವಣೆ ಇಡೆ, 

ತುಲಾ: ವಕಪಾನಸಿನ ಶಾಂತಿ ಕಡಮೆ. 
ಹಿರಿಯರ ವಿಯೋಗವಾಗಲಿರ:ವುದು. 
ದೊ ವ:ನಷೃರ ಭೇಟಿ ಸಸಾಯಗ 
ಳಿರುತವೆ. ಸಂಪ ನ ಪ್ರಗತಿಗೀನಿವ 
ಸಂಸರ್ಕಯಕ್ರರಾಗವೀೀ, 
ಗಳಿಗೆ ಈ ವಾರ ಪ್ರಗತಿಯದಾಗಿರಂು 
ವುದ. ಪ್ರಯಾಣವನ್ನು ವಕಾಡಲಿರುವ 
ಯೋಗವಿದೆ 

ಕುಂಭ: ಹೊಸ ಕೊಸ ವಿಚಾರ 
ಸಂಸರ್ಕಗಳುಂಬಾಗುತ್ತವೆ ಸಂಪತ್ತಿನ 
ಪ್ರಗತಿಯನ್ನು ಹೊಂದಲಿರುವಿರಿ, ಧಾ 
ರ್ಮ್ವಿಕ ವಿಷೆಯಗಳಿಗಾಗಿ ಧನವ್ಯಯ 
ವಾಗುವುದು. ಬದಲಾ 
ವಣೆಯ *ಡೆಗೆ ಗವಂನಯಕ ರಾಗು 
ವಿರಿ ನೌಕರರಿಗೆ ಪ್ರಗತಿ, 


x 
KS) 


ವಾಸಸಾ ನರ 
ಐ 


ನೊನಃ ಕಳಸಗಳೆಲಾ ಅಪೂರ್ಣಗ 
ಳಾಗಿಯೆೇ ಕಂಡ:ಬರುವವ ಕ.:ಟಿಂಬ 
ವಾತಾನರಣವು ಚಿಕಾಗರ:ವದಿಲ್ಲ. 
ದೇಹಃ ಸಾಗ್ಯದ ವಿಷಯದ: ಜಾಃ 
ಕತೆಯಿ:ಂದ ಸೂಡಿದವರಾಗಿ ಬೇ ಪ್ರ 
ಯತಾಣ ನನ್ನ ನಕಾಡಲಿಂ:ವ ಯೋಗ 
ವಿಪಿ ನೌಕರರು ಅಭಿವೃದ್ಧಿಯ ೦ದ 


ಕೂಡಿದನರಾಗುವರುು, 





BDH 


ಅಮರ ಶಿಲ್ಪಿ ಜಕ್ಕಣಾಚಾರ್ಯ 

ಕನ್ನಡದ ಪ್ರಥವ: ವರ್ಣರಂಜಿತ 
ಚಿತ್ರ “ಅವ:0 ಶಿಲ್ಪಿ ಜಕೃಣ:ಚಾರ್ಯ”ದ 
ಚಿತ್ರೀಕರಣ ಕಾರ್ಯವು ತ್ವರಿತಗತಿ 
ಯಿಂದ ಚಿಸ್ರದಸಾ?ಷ್ಟು ಭಾಗವು ಈಗಾ 
ಗಲೇ ತಯಾರಾಗಿದ್ದ] ಇತ್ತೀಚೆಗೆ ಜಕ್ಕ 
ಇನು ತನ್ನೆ ಪ್ರತಿಜ್ಞೆಗೊಳ ಪಟ್ಟು ತನ್ನ 
ನ್ನೇ ಅತ್ತಿರಿಸಿಕೊಳ್ಳುವ ಸಂದ 
ಚಿತ್ರೀಕಂಣವತಾಡಲಾಗಿದೆ, 

ರಾಜಕುನಕಾರ್‌, ಉದಯುಕುವತಾ 
ರ್‌, ಸರೋಜಾದೇವಿ ಮತ್ತು ವಿ. ನಾಗ 
ಯ್ಯ ಮುಖ್ಯ ಪಾತ್ರಧಾರಿಗಳು, ಚಿ. 
ಸದಾಶಿವಯ್ಯ ಹಾಡುಗಳನ್ನು ಮತ್ತು 
ಸಂಭಾಷಣೆಗಳನ್ನು ಓಚಿಸಿದ್ದಾರೆ. ರಾಜೇ 

© 

ಸಂಗೀತವನ್ನು ನೀಡಿದ್ದಾರೆ. 


ಗೈಯ 
ಬಲಗ್ಗಿ 
ರ್ಭವನ್ನು 


ಶ್ವರ ಎ್‌ 
ಈ ನಾರ 
ಮಂಗಳೂರಿನ 


ಚಿತ್ರಮಂದಿರಗಳಲ್ಲಿ 


ಸೆಂಟ್ರಲ್‌ 2ನೇ ವಾರ 
ಡಾ| ವಿದ್ಯಾ (ಹಿಂದಿ) 
ವೈಜಯಂತಿವರಾಲಾ-- ನುನೋಜ್‌ 
ಹೆಲೆನ್‌ ನೇಹೆನಖಾದ್‌. 
ದಿನಂಪತಿ 8 ದೇಖಾವೆಗಳು. 





ರೂಪವಾಣಿ 3ನೇ ವಾರ 
ದಿಲ್‌ ತೇರಾ ದೀವಾನಾ 
(ಹಿಂದಿ) 
ಶನ್ಮಿಕಪೂರ". ಮಾಲಾಸಿನ್ಹಾ-ಮುಹನೂದ್‌ 


ದಿನಂ ಪ್ರತಿ 3 ದೇಖಾವೆಗಳು. 








ಪ್ರಭಾಶ್‌ 
ಇರುವರ್‌ ಉಳ್ಳ೦ (ತಮಿಳು) 
ಶಿವಾಜಿ ಗಣೇಶನ್‌--ಸರೋಜಾದೇನಿ 
ರಂಗರಾವ್‌ ಎಂ. ಅರ್‌, ರಾಧಾ: 
ದಿನಂಪ್ರತಿ 3 ದೇಖಾವೆಗಳು. 


ರಾಮಕಾಂತಿ 2ನೇ ನಾರ 
ಲವ-ಕುಶ (ತಮಿ ಳೆ) 
ಪೂರ್ಣ ಗೇವಾಕಲರ್‌ 
ಎನ್‌. ಟ. ರಾನರಿರಾವ”೨ ಅಂಜಲಿ 
ಜೆನಿನಿ ಗಣೇಶನ. ಎಂ. ಆರ್‌. ರಾಧಾ 
ದಿನಂಪ್ರತಿ 3 ದೇಖಾನೆಗಳು, 


ಕಡೇ 3ನೇ ವಾರ 
ಕಲೈ ಅರಸಿ 
(ತಮಿಳು) 
ಎಂ. ಜಿ, ಆರ್‌.-ಭಾನುಮತಿ-ವೀರಪ್ಪ 
ದಿನಂಪ್ರತಿ 8 ದೇಖಾವೆಗಳು 


ಬಾಲಾಜಿ 





ಜ್ಯೋತಿ 
ಜೀವನ ತರಂಗೆ (ಕನ್ನಡ) 
ರಾಜಕುಮಾರ್‌. ಲೀಲಾವತಿ 


ರಾಜಾಶಂಕರ್‌ ನರಸಿಂಹರಾಜು 
ದಿನಂಪ್ರತಿ ತ ದೇಖಾವೆಗಳನ 





ನ್ಯೂ ಚಿತ್ರಾ 
2 ಖೈದ್‌ 
(ಹಿಂದಿ) 
ಶೇಕ"ಮುತ್ತಾರ್‌- ನಜೀವರ್‌ 
ದಿನಂಪ್ರತಿ 3 ಡೇಖಾವೆಗಳು. 





FNABRKAT, 


pp 


ES 


AL 
17 
ಇ Sg iy ಗು | 


W 


ER Er 
ಬಿ ಎಸ್‌. ರಂಗಾರವರು ನಿವರ್ತಾಪಕ: 
ಮತ್ತು ನಿರ್ದೇಶಕರ: piles 
ವರ್ಷದಿಂದ ತಯಾಲಾಗುತ್ತಲಿದೆ. 
ಈ 
ಬಿಸ್ಪಜೀತ್‌ 
ವಹೀದಾ ರೆಹಮಾನ್‌ 
ಬೀಸ್‌ ಸಾಲ್‌ ಬಾದ್‌” ತೆಸಸಾರ 
ಕರು ಈಗ ತಮ್ಮ ಎರಡನೆಯ ಚಿತ್ರವಾದ 
“ಕಸೋಹರಾದ; ಯೂ ಬಿಸ್ಕಜೇರಶ್‌ 
ಮತ್ತು ವಹೀದಾ ರೆಹೆವತಾನ್‌ ಜೊತೆ 
ಯನ್ನೇ ಆರಿಸಿದೂರೆ. ಚಿತ್ರದ ಆರಂಭಿಕ 
ಚಿತ್ರೀಕರಣವು ಈಗಾಗಲೇ ಪ್ರಾರಂಭ 
ವಾಗಿದೆ. ಇತರ ನಟನಟಿಯರು ಲಲಿತಾ 
ಪವಾರ್‌ ವ:ದನ್‌ ಪುರಿ, ಚಾಂದ್‌ ಉಸ್ಮ್ಮೂ 
ನಿ ಮತ್ತು ಅಶೀಠ"ಸೇನ್‌. “ಬೀಸ್‌ 
ಸಾಲ್‌ ಬಾದ್‌ ನಿರ್ದೇಶಕರಾದ 
ಬಿರೆನ ನಾಗ” ರವರೇ ಈ ಚಿತ್ರವನ್ನು 
ದಿಗರ್ಶಿಸ:ವೆ.. ನಿನರ್ನಾನಕರು ಹೇ 
ಮಂತಕುವತಾಂ", 
8 
"ತಾಜ್‌ ಮಹಲ್‌ 
ಹೊಸ ದಾಖಲು ಸ್ಥಾಪಿಸಿತು! 
ಪುಷ್ಪಾ ಪಿಕ್ಸರ್ನ್‌ರವರ "ಶಃ:ಜ” 
ಮಹೆಲ್‌' ಹಿಂದೀ ವರ್ಣಚಿತ್ರವು ಮಂ 
ಬಯಿಯಕ್ಗಿ ಎರಡು ಲಕ್ಷಕ್ಕೂ ಮಿಕ್ಕಿದ 
ಹೆಣವನ್ನು ಒಂದೇ ವಾರದಲ್ಲಿ ಸಂಪಾ 
ದಿಸುವುದಕೊಂದಿಗೆ ಹೊಸ ದಾಖಲೆ 
ಯನ್ನೇ ಸ್ಥಾಪಿಸಿದೆ. ಹಿಂದಿನ ಅತ್ಯು 
ನ್ನತ ದಾಖಲೆಯ: (ಮುಂಬಯಿಯಲ್ಲಿ) 
“ಲ್ರೀಸ್‌;ಸಾಲ್‌ ಬಾದ್‌” ಚಿತ್ರದಿಂದ ಸ್ಕಾ 
ನಿಸಲ್ರಟ್ಟಿತ್ತು (ರೂ.1,64,581-31). 
"ತಾಜ" ಮಹಲ್‌” ಚಿತ್ರದಲ್ಲಿ ಪ್ರದೀಪ್‌ 
ಕುಮಾರ”, ಬೀನಾರ್ಯಾ ಪ್ರಧಾನ ಪಾತ್ರ 
ವರ್ಗದಲ್ಲಿದ್ದೂಕಿ. ರೋಶನ್‌ ಸಂಗೀತ 
ವನ್ನು ನೀಡಿದ್ದಾರೆ, 
ಳು 
ಶಶಿಕಪೂರನ ನಶೀಬು! 
ಒಮ್ಮೆ ಶಶಿಕಪೂರ್‌ ತನ್ನ ತಂಡಿ 
ಪ್ರಧ್ಮಿರಾಜ"ಕಪೂರ್‌ ಮತ್ತು ಸಹೋ 
ದರರಾದ ರಾಜ'ಕಫೂರ್‌ ಮತ್ತು ಶನಿಸ್ಮಿ 
ಕಪೂರರೊಡನೆ ಕೊಲಾ ಪುರಕ್ಕೆ ದೋಗಿ 
ದ್ಲನಂ. ಅಲ್ಲಿ ಏರ್ಪಟ್ಟಿದ್ದ ಸಂಗೀತ 
ಕಾರ್ಯಕ ಕ್ರಮದಲ್ಲಿ ರಾಜ್‌ ಮತ್ತು ಶಮ್ಮಿ 
ಕಪೂರ” "ತೆಕ್ನಾಗಿ ಹಾಡಿ ಸಭಿಕರನ್ನು 
ಸಂಶೋಷಗೊಳಿಸಿದರು. ಸಭಿಕರು ಶಶಿ 
ಕಪೂರನನ್ನು ಹಾಡಬೇಕೆಂಬುದಾಗಿ ವಿ 
ನಂತಿಸಿಕೊಂಡರು, ಜನರ ಒತ್ತಾಯಕ್ಕೆ 
ಕಟ್ಟುಬಿದ್ದು ಶಶಿಕಪೂರ್‌ ಹಾಡಬೇಕಾ 
ಯಿತು. ಅವನು ಹಾಡುತ್ತಿದ್ದಂತೆ ಜನರು 
ಬಿದ್ದು ಬಿದ್ದು ನಗತೊಡಗಿದರು! ಕೂಡ 
ಲೇ ರಾಜ್‌ ಕಪೂರ" ಜನರನ್ನುದ್ದೇಶಿಸಿ, 


 —— ನಾ 
Printed at The Prabhat Printers, Ltd,, Mangalore snd Edited ಹಿ 
Published as Prabhas Office, ಲೋ Street. Mangalore by K.V.Shenoy. 





MANGALORE. 


ವೆ ಬ 


ಗ್‌ | I 
My ಘ್‌ 





ಇನ್ನು ಮಂದೆ ನಕ್ಸವರು ಶಶಿಕಪೂರ 
ನಿಗೆ ತಲಾ ಬರಾ ಚಹ ಕೊಡಬೇ 
ಕಾಗುವುಜಿಂದು ಹೇಳಿದನು. ಶಶಿಕಪೂರ್‌ 
ಹಾಡನ್ನು ಮುಂದುವರಿಸಿದನು. ಹಾಡು 
'ವುುಗಿಯುವಾಗ ಜನರು ನಕ್ಳುದಕ್ಕೆ 
ದಂಡ. ಯತಾಗಿ. ಶಶಿಕಪೂರ್‌" ನಾಲ್ಕು 
ರೂಪಾಯಿ: ಗಳನ್ನು ಸಂಗ ಗಹಿಸಿದನು | 
$ 
ನಾನ್‌ ವಣಂಗುಂ ದೈ ವಂ 


ಸತ್ಯ ನಾರಾಯಣ ಏಕ್ಟ ಭಾ 
I ಕಾಲದಿಂದ ತಯಾರಿಸುತ್ತಿದೆ 
ತವಿ:ಳು ಚಿತ್ರ “ನಾನ್‌” ವಣಂಗುಂ 
ದವರ ೦” ಈಗ ಪೂರ್ತಿಗೊಂಡಿದ್ದು ಬೇಗ 
ನೇ ತೆಕೆಗಾಣಲಿದೆ. ಶಿವಾಜಿ ಗಣೇಶನ್‌, 
ಪದ್ಮಿನಿ ನಂಖ್ಯ ಪಾತ್ರಗಳಲ್ಲಿದ್ದಾರೆ 

ಪದ್ಮಿನಿ ಅಭಿನಯಿ ಸಿದ ಇನ್ನೊಂದು 
ಚಿತ್ರ “ಕಾಟಿ ರೋಜಾ” ಪೂರ್ತಿಗೊಂ 
ಡಿದ್ದು ಬಿಡುಗಡೆಗೆ ಕಾದಿದೆ 
ಧೂರಿಗಳು-- ೦ ಜೇಂದ್ರನಿ”. 
ತಂಗವೇಲು, ಎಂ. ಆರ". ರಾಧಾ, ಜಿ, 
ಶಕುಂತಲಾ, ಜಿ. ವರಲಕ್ಷ್ಮಿ ಮತ್ತು ಐ. 
ಕೆ, ರಾಮಸ್ಕಾಮಿ, 

ಆ 
ಶಾಭಾಸ್‌ ಮೂನಾ! 

ಇತ್ತೀಚೆಗೆ ಚಿತ್ರಕಲಾವಿದರು ರಾಷ್ಟ್ರೀ 
ಯ ರಕ್ಷಣಾ ನಿಧಿಗೆ ನಿಧಿಸಂಗ್ರಕಣೆಗಾಗಿ 
ಒಂದು ಕಾರ್ಯಕ್ರವ:ವನ್ನೇರ್ಪರ ಸಿದ್ದ 
ರು, ಆ ಕಾರ್ಯಕ್ರಮಕ್ಕೆ ಪ್ರಧಾನಿ 
ನೆಹರು ಆಗಮಿಸಿದ್ದರು. ಆ ದಿನ ನೆಹ 
ರು:ರವರನ್ನು ಭೆೇಟಿಯಾಗಬೇಕೆಂಬ ಬಲ 
ವಾದ ಆಸೆ ವಮೂನಾಕುವತಾರಿಗೆ ಇತ್ತು. 
ಆದರೆ ಆ ದಿನ ಅವಳಿಗೆ ಅತ್ಯಂತ ಆಸ? 
ಖ್ಯವಿತ್ತು. ಸ್ಟುಡಿಯೋದಲ್ಲಿ ವಿಪರೀತ 
ಕಾರ್ಯವಿದ್ದುದೇ ಈ ಅಸೌಖ್ಯದ ಕಾರ 
ಣವಾಗಿದ್ಳಿ ತು ಆ ದಿನವೇ ಅವಳು 
ಒಂದು ಸಲ ಸ್ಕ್ರೃತಿತಪ್ಪಿ ಬಿದ್ದೂ ಇದ್ದಳು. 
ಹೀಗೆ ಪರಿಸ್ಥಿ ತಿಯಿದ್ದರೂ ಕೂಡ ಆಕೆ 
ನೆಹರೂರವರನ್ನು ಭೇಟಯತಾಗಬೇಕೆಂಬ 
ಉದ್ದೇಶದಿಂದ ಆ ಕಾರ್ಯಕ್ರಮಕ್ಕೆ 
ಹೋದಳು, ಅವಳ ಅಸೆ ಪೂರಯಿಸಿತು. 
ನೆಷರೂ ಅವಳೊಡನೆ ಕೆಲವು ಮಾತುಗ 
ಳನ್ನು ಬಹಳ ಆದರದಿಂದ ಅಡಿದರು. 
ನೊನಾಕುಮಾರಿಗೆ ತೃಪ್ತಿಯೆನಿಸಿತು, 
ಮನೆಗೆ ಹಿಂದುರುಗಿದ ವೂನಾಕುವತಾರಿ 
ತಿರುಗಿ ಸ್ಕ್ರೈತಿತಪ್ಪಿ ಬಿದ್ದು ಬಿಟ್ಟಳು, 


ಪಾತ್ರ 
ಪದ್ಮಿನಿ, 


‘egtoreui0. 80 418 


ಆದರೆ ಡಾಕ್ಟರ್‌ರ ಉಪಚಾರಗಳಾದೆ 
ಬಳಿಕ ಜೇತರಿಸಿಕೊಂಡಳು, 
9 

ಘರ್‌ ಬಸಾಕೆ ದೇಖೋ 

ರತ್ನದೀಪ" ಓಿಕ್ಕರ್ನ೯ರವರ “ಫಂ” 
ಬಸಾಕೆ ದೇಖೊ? ಚಿತ್ರಕ್ಕಾಗಿ ಇತ್ತೀಚೆಗೆ 
ಎಂಟು ದಿನಗಳ ಚಿತೀಕರಣವು ಜರ 
ಗಿತು. ಚಿತ್ರೀಕಂಣದಲ್ಲಿ ದಾಕ್ಷಿಹಾಶ್ಯ 
ತಾರಿ ಸಾವಿತ್ರಿ, ರಾಜಶ್ರೀ, ಮಣೆ 
ಮದ, ವನ್ನೂ, ಮಂಮ್ಮಾಜ್‌, 
ಲಲಿಶಾಪವಾರ್‌", ಲೀಲಾ ಮಿಸ್ರಾ ಭಾಗ 
ವಹಿಸಿದ್ದರು, 

ಚಿತ್ರದ ನಾಯಕನ ಪಾತ್ರದಲ್ಲಿ 
ಮನೋಜ" ಇದಾರೆ. ಸುದೇಶ್‌ಕುವಕಾ 
ರ್‌, ಶಮಾ ಮತ್ತು ಜೊನಿವಾಕರ್‌ 
ಚಿತ್ರದ ಇತರ ವ: :ಖ್ಯ ವಾದ ಪಾತ್ರಗ 
ಳಲ್ಲಿದ್ದಾರೆ ರಾ ಜೇಂದ್ರಕೃಷ್ಣ ಬಡ 
ಗೀತೆಗಳಿಗೆ ಚಿತ್ರಗುಸ್ತ ಸಂಗೀತ ಚೋ 
ಡಣೆಯನ್ನು ಮಾಡಿರ:ವರು, 

ಈ 
ಸಹೇಲಿ 

ಪ್ರದೀಪ್‌ಕುಮಾಂ”, ಕಲ್ಪನಾ, ವಿಜ 
ಯ ಚೌಧರಿ ಮತ್ತು ರಾಜೇಂದ್ರನಾಫ್‌ 
ಭಾಗವಹಿಸಿದ್ದ ಕ್‌ಲವಾರು ಹಾಸ್ಯ ದೃಶ್ಯ 
ಗಳನ್ನು ""ಸಹೇಲಿ'' ಚಿತ್ರಕ್ಕಾಕ ಇತ್ತೀ 
ಜಿಗೆ ಚಿತ್ರಿೀಕರಿಸಿಕೊಳ್ಳ ಲಾಯಿತು, 
೯ ಸಹೇಲಿ'' ಯೆ ನಿವರಾಪಕರು ಎಸ್ಟ್‌ 


ಸಿ. ಪೋದಾರ". ಕಲ್ಕೂಣ್‌ ಜೀ ಆನಂ 
ದ" ಜೀಯವರ ಸಂಗೀ ವಿದೆ. 
೨ 


ದೇವಾನಂದ್‌ -- ಆಶಾಪರೇಖ್‌ 
ಜಾಲ” ವಿಸಿ ಯವರ “ಹಿಂ ಓರ್‌ 
೯2) ಚಿತರ ಮ ಎ ಜ್ಯ ~ 
ಚಲ ತ್ರವು ಖಕ್ಕಾಲು ಭಾಗ 
ದಷ್ಟು ಪೂರ್ತಿಗೊಂಡಿದೆಯೆಂದು ವಾರ್ತೆ. 
ಚಿತ್ರದ ತಾರಾಗಣದಲ್ಲಿ ದೇವಾನಂದ್‌ 
ಆಶಾಸರೇಖ', ಶುಭಾಖೋಟಿ, ಮದತ್‌ 
ಪುರ್ತಿ ಸುಂದರ್‌" ಇದ್ದಾರೆ. ಗೀತೆಗಳನ್ನು 
ಶೈಲೇಂದ್ರ ಮತ್ತು ಹೆಸ್ರಕ್‌ ಜ್ಪೆ ಪುರಿ 
ಸನ: ಬರೆದಿದ್ದ ರೆ. ಶಂಕರ್‌ ಬ ಕಿಸ 
ಕ 
ನ್‌ ಸಂಗೀತವನ್ನು ನಿ ನೀಡಿದ್ದಾರೆ. ವಿಜ 
ಯಾನಂದ" ನಿರ್ದೇಶಕರು, 
2 


ಹಾಡಿನ ಧ್ವನೀಕರಣ 

ಶರವಣ ಫಿಲಿವತ್ಕ್‌ ರವರ “ರಾಜ್‌ 
ಕುಮಾರ್‌? ಹಿಂದೀ ಚಿತ್ರಕ್ಕಾಗಿ ವಹ 
ಮದ" ರಫಿಯಿಂದ ಹಾಡಲ್ಪಟ್ಟಿ ಗೀತೆ 
ಯೊಂದನ್ನು ಶಂಕರ್‌ ಜೈಕಿಸನ್‌ರವರ 
ಸಂಗೀತ ನಿರ್ದೇಶನದಲ ರೆಕಾರ್ಡ್‌ 
ವತಾಡಲಾಯಿತು, ಚಿತ್ರದ ತಾರಾಗಣ 
ದಲ್ಲಿ ಶಮ್ಮಿಕಪೂಂ್‌ ಸಾಧನೂ, ಪ್ರಧ್ರಿ ¢ 
ರಾಜಿ" ಕಪೂರ್‌, ಪ್ರಾಣ” » ಓಂಪ್ರ a 

ಇದ್ದಾರೆ, 
Ke S:S: 


ಜಘಾನ ನಾರಾ ನಾ ತ್‌ ಪಾರ ರ ಜಮ 
PRABHAT, KANNADA WEEKLY, R. No. BG 418, 
__———————————————————————————— 


